ದೇವೀಭಾಗವತ 


೧ 

“ ದೇವೀಭಾಗವತ '' 'ವೆ೦ದರೆ ದೇವಿಯ ಅಥವಾ ದೇವೀಭಗವತಿಯ 
ಮಹಿಮೆಯನ್ನು ತಿಳಿಸುವ ಗ್ರಂಥ. ಈ ದೇವಿ ಯಾರೆಂಬುದನ್ನು ಮೊ. 
ಮೊದಲೇ ಮಂಗಳಶ್ಲೋಕದಲ್ಲಿ ಸೂಚಿಸಿದೆ:- 


ಸರ್ವ ಚೈತನ್ಯ ರೂಪಾಂ ತಾಂ| 

ಆದ್ಯಾಂ ವಿದ್ಯಾಂ ಚ ಧೀಮಹಿ | 

ಬುದ್ಧಿಂ ಯಾ ನಃ ಪ್ರಚೋದಯಾತ್‌ || 
ಇ ಪ್ರ 

ಆದಿಶಕ್ತಿಯೇ ಆ ದೇವಿ. ಅವಳಿಗೆ ಮೂಲಾವಿದ್ಯಾ, ಮಹಾಮಾಯಾ, 
ಪರಾಪ್ರಕೃತಿ, ಭುವನೇಶ್ವರೀ ಮುಂತಾದ ಹೆಸರುಗಳೂ ಉಂಟು. ಪರಬ್ರಹ್ಮದ 
ಶಕ್ತಿಯೇ ಆ ದೇವಿ ಎಂದು ಹೇಳಿದರೂ ಹೇಳಬಹುದು. 

“ ಫ್ರರಾಣ ''ವೆಂದರೆ ಹಿಂದಿನದು, ಹಳೆಯದು, ಪುರಾತನವಾದದ್ದು. 
ಪುರಾಣದಲ್ಲಿ ಹೇಳಿರುವ ವಿಷಯ ಬಹು ಹಿಂದಿನಿಂದ ತಿಳಿದುಬಂದಿರುವ 
ಸಂಗತಿಯಾದ್ದರಿಂ೦ದ ಆದಕ್ಕೆ ಈ ಹೆಸರು ಸಲ್ಲುತ್ತದೆ. 

ರಾಮಾಯಣ ಭಾರತ ಭಾಗವತಗಳನ್ನು ಓದಿ ಅರ್ಥವಿವರಿಸುತ್ತಿದ್ದ. ರೆ 
" ಪ್ರರಾಣ ಕೇಳುತ್ತಾರೆ” ಎನ್ನುವುದು ರೂಢಿ. ಇವುಗಳಲ್ಲಿ ನಿಜವಾಗಿ 
Ks 

3 ಶ್ರೀ ದೇವೀಭಾಗವತ ಮಹಾಪುರಾಣಂ (ಸಂಸ್ಕೃತಮೂಲ, ಕನ್ನಡದಲ್ಲಿ ಅರ್ಥಾನು 
ವಾದ ವಿವಂಣೆಗಳೊಡನೆ) ಆನುನಾದಕರು ; ಆಸ್ಥಾನ ಮಹಾವಿದ್ವಾಸ್‌ ಎರಶೊರೆ ಚಂದ್ರ 
ಶೇಖರಶಾಸ್ತ್ರೀ, ವ. ವಿ, ಶ್ರೀ ಜಯಚಾಮರಾಜೇಂದ್ರ ಗ್ರಂಥಂತ್ನಮಾಲಾ, ಪುಷ್ಪರತ್ನ 
ಸಂಖ್ಯಾ ೫. ಸಂಪುಟಗಳು ೧-೧೧. ಡೆಮ್ಮಿ ಅಷ್ಟಪತ್ರ ಪುಟಗಳು ೪,೫೮೮. ಪ್ರಥಮ 
ಮುದ್ರಣ, ೧೯೪೨-೧೯೪೫. ಬೆಲೆ, ಹನ್ನೊಂದು ಸಂಪುಟಗಳಿಗೂ ಒಟ್ಟು ೩೫ ರೂಪಾಯಿ. 
ಶ್ರೀ ಚಾಮುಂಡೇಶ್ವರೀ ಎಲೆಕ್ಸಿ ಕಳ ಪ್ರೆಸ್‌, ಮೈಸೂರು, ಮತ್ತು ಅಕ್ಷರ ಕೃಪಾ ಬುಕ್‌ 
ಡಿಪೋ, ಬೆಂಗಳೂರು ಸಿಟಿ, ಇವರಲ್ಲಿ ದೊರೆಯುತ್ತದೆ. 

3 ಇದು. ಗಾಯತ್ರೀ ಛಂದಸ್ಸಿನಲ್ಲಿದೆ; ಮತ್ತು ಅರ್ಥದಲ್ಲಿ ಪ್ರಸಿದ್ಧವಾದ ಗಾಯತ್ರೀ 
ಮಾತ್ರವನ್ನು ಹೋಲುತ್ತದೆ. 


ದೇನೀಭಾಗವತ ೧೮೯ 
ಪುರಾಣವೆಂಬ ಹೆಸರಿಗೆ ತಕ್ಕದ್ದು ಭಾಗವತ ಒಂದೇ. ರಾಮಾಯಣ ಭಾರತ 
ಗಳೆರಡನ್ನೂ ಬೇರೆ ಒಂದು ಗುಂಪುಮಾಡಿ ಅವುಗಳನ್ನು “ ಇತಿಹಾಸ `' 
ಗಳೆಂದು ಕರೆಯುತ್ತಾರೆ. ಇತಿಹಾಸವೆಂದರೆ "ಹೀಗೆ ಇತ್ತಂತೆ' ಎಂದು 
ಹೇಳುವ ಕಥೆ. ಶ್ರೀಮದ್ರಾಮಾಯಣವು ಇಂಥ ಹಿಂದಿನ ಕಥೆಯನ್ನು 
ಒಳಕೊಂಡದ್ದಾ! ದರೂ, " ಆದಿಕಾವ್ಯ'ವೆಂದು ಪ್ರಸಿದ್ಧ: ವಾಗಿದೆ. ಮಹಾಭಾರತ 
ದಲ್ಲಿ ಪುರಾಣದಂಥ ಭಾಗಗಳು ಅನೇಕವಿದ್ದರೂ ಒಟ್ಟಿನ ಮೇಲೆ ಅದು 
" ಇತಿಹಾಸ 'ನೆಂದೇ ಪರಿಗಣಿತವಾಗಿದೆ. ಇತಿಹಾಸದಲ್ಲಿರುವುದು ಮುಖ್ಯವಾಗಿ 
ಮಹಾ ಪುರುಷರ ಕಥೆ; ಪುರಾಣಗಳಲ್ಲಿ ಹೇಳಿರುವುದು ದೇವದೇವತೆಯರ 
ಮಾಹಾತ್ಮ pS 

ಪುರಾಣವು ಮೊದಲು ಒಂದೇ ಒಂದು ಇತ್ತೆಂದೂ ಅದರ ಆಧಾರದ ಮೇಲೆ 
ಹಲವು ಪುರಾಣಗಳು ಮತ್ತು ಉಪಪುರಾಣಗಳು ಆಮೇಲೆ ಹುಟ್ಟಿ ಕೊಂಡ 
ವೆಂದೂ ಹೇಳಲು ಆಧಾರವಿದೆ. ಇವುಗಳಲ್ಲಿ ಕೆಲವಾದರೂ ೧,೫೦೦ ವರ್ಷಗಳ 
ಗಿಂತ ಹಿಂದಿನವು. ಅವುಗಳಲ್ಲಿ ಬರುವ ಮೂಲಕಥೆಗಳು ಅದಕ್ಕೂ ಹಿಂದಿನವು. 

ಈ ಪುರಾಣಗಳೆಲ್ಲವನ್ನೂ ವ್ಯಾಸರು ಬರೆದರೆಂದು ಹೇಳುವುದು 
ಸಂಪ್ರದಾಯ. ಆದರೆ ಇವಿಷ್ಟನ್ನೆಲ್ಲಾ ಒಬ್ಬರೇ ಬರೆಯುವುದು ಸಾಧ್ಯವೇ 8 
ಈ ಪ್ರಶ್ನೆಯನ್ನು ಪುರಾಣವೇ ಎತ್ತಿ, ವ್ಯಾಸರು ಒಬ್ಬರಲ್ಲ, ಈಗಾಗಲೇ ' 
೨೬ ಜನ ವ್ಯಾಸರು ಕಳೆದು ಹೋಗಿದ್ದಾರೆ ; ಅವರ್ಲೊರೂ ಪುರಾಣ ಬರೆ: 
ದಿದ್ಬಾರೆ--ಎಂದು ಸಮಾಧಾನ ಹೇಳಿದೆ. 

ಪುರಾಣವು, ಮಹಾಪುರಾಣ ಉಪಪುರಾಣ ಎಂದು ಎರಡುವಿಧ. ಮಹಾ 
ಪುರಾಣಗಳು ಹದಿನೆಂಟು, ಉಪಪುರಾಣಗಳು ಹದಿನೆಂಟು ಎಂದು ಪ್ರಸಿದ್ಧಿ ಇದೆ. 
ಅದರೆ ಈ ಹದಿನೆಂಟರಲ್ಲಿ ಯಾವ ಯಾವುವು ಸೇರುತ್ತವೆ ಎಂಬ ವಿಚಾರದಲ್ಲಿ ಮತ 
ಭೇದ ವುಂಟು. ಮತ್ತ ಪುರಾಣದಲ್ಲಿ ಹೇಳಿರುವಂತೆ, ಬ್ರಹ್ಮ, ಪದ್ಮ, ಎಷ್ಟು, 
ವಾಯು, ಭಾಗವತ, ನಾರದೀಯ, ಮಾರ್ಕಂಡೇಯ, ಆಗ್ಗೆ €ಯ, ಭವಿಷ್ಯ, 
ಬ್ರಹ್ಮವೈವರ್ತ, ಲಿಂಗ, ವರಾಹ, ಸ್ಕಂದ, ವಾಮನ, ಕೂರ್ಮ, ಮತ್ಸ್ಯ, 

3 ದೇವೀಭಾಗವತ ಒಂದರಲ್ಲಿಯೇ ೧೨ ಸ್ಥಂಧ (ಎಂದರೆ ಕಾಂಡ, ಪರ್ವ ಅಥವಾ 
ವಿಭಾಗ)ಗಳೂ ಷ್ಠಿ೧೮ ಅಧ್ಯಾಯಗಳೂ, ೧೮,೦೦೦ ಶ್ಲೋಕಗಳೂ ಇವೆ. 


೧೯೦ ಭಾಷಣಗಳು ಮತ್ತು ಲೇಖನಗಳು 
ಗರುಡ, ಬ್ರಹ್ಮಾ೦ಡ-ಇವು ಹದಿನೆಂಟೂ ಮಹಾಪುರಾಣಗಳು. ಸನತ್ತ್ಯು 
ಮಾರ, ನರಸಿಂಹ, ನಾರದೀಯ, ಶಿವ, ದೂರ್ವಾಸ, ಕಪಿಲ, ಮಾನವ, 
ಔಶನಸ, ವರುಣ, ಕಾಳಿಕಾ, ಸಾಂಬ, ನಂದಿ, ಸೌರ, ಪರಾಶರ, ಅದಿತ್ಯ, 
ಮಹೇಶ್ವರ, ಭಾಗವತ, ವಾಸಿಷ್ಠ-ಇವು ಹದಿನೆಂಟೂ ಉಪ ಪುರಾಣಗಳು. 

ಇವುಗಳಲ್ಲಿ " ಭಾಗವತ ' ವೆಂದರೆ ಶ್ರೀಮದ್‌ ಭಾಗವತವೇ, ದೇವೀ 
ಭಾಗವತವೇ, ಯಾವುದು ಮಹಾಪುರಾಣ, ಯಾವುದು ಉಪಪುರಾಣ 
ಎ೦ಬುದು. ಸ್ಪಷ್ಟವಾಗಿಲ್ಲ. ದೇವೀಭಕ್ತರು ದೇವೀಭಾಗವತವೇ ಮಹಾಪುರಾಣ 
ವೆಂದೂ ವಿಷ್ಣು. ಭಕ್ತರು ಶ್ರೀಮದ್‌ಭಾಗವತವೇ ಮಹಾಪುರಾಣವೆಂದೂ 
ಹೇಳುವುದು ಸಹಜ. 

ಸರ್ಗ, ಪ್ರತಿಸರ್ಗ, ವಂಶ, ಮನ್ವಂತರ, ವಂಶಾನುಚರಿತ-- ಈ ಐದೂ 
ಪುರಾಣದ ಲಕ್ಷಣ. (ಮಹಾಪುರಾಣಕ್ಕೆ ಹತ್ತು ಲಕ್ಷ್ಮಣಗಳೆಂದು ಹೇಳು 
ವುದೂ ಉಂಟು.) ಎಂದರೆ, ಪುರಾಣದಲ್ಲಿ ಹೇಳುವುದು, ಮುಖ್ಯವಾಗಿ, ಈ 
ಪ್ರಪಂಚ ಹುಟ್ಟಿದ್ದು ಬೆಳೆದದ್ದು, ಇಲ್ಲಿ ಆಳಿದ ರಾಜರು, ಅವರ ವಂಶದ ಚರಿತ್ರಿ, 
ಇವುಗಳ ವಿವರ. ಹೀಗೆಂದ ಕೂಡಲೆ, ಅದರಲ್ಲಿ ವಿಜ್ಞಾನ, ಚರಿತ್ರೆ, 
ಭೋಗೋಳ ಇವೆಯೆಂದು ತಿಳಿಯಬಾರದು. ಇಂಥ ಈಗಿನ ಗ್ರಂಥಗಳ ದೃಷ್ಟಿ 
ಯಿಂದ ಪುರಾಣವನ್ನು ತೂಗಿ ಖಂಡನೆ ಮಾಡಲೂ ಬಾರದು. ಅದು. ನ್ಯಾಯ 
ವಲ್ಲ. ಈಗ್ಗೆ ಸುಮಾರು ೧,೫೦೦ ಅಥವಾ ೨,೦೦೦ ವರ್ಷಗಳ ಕೆಳಗೆ ಈ 
ಪುರಾಣಕರ್ತರು ತಮಗೆ ಏನು ತಿಳಿದಿತ್ಲೋ, ತಾವು ಯಾವುದು ನಿಜವೆಂದು 
ನಂಬಿಕೊಂಡಿದ್ದರೋ ಅವುಗಳನ್ನು ಬರೆದಿಟ್ಟಿದ್ದಾರೆ. ಸುಳ್ಳು ಹೇಳಿ ಯಾರನ್ನೂ 
ಮೋಸಗೊಳಿಸುವುದು ಅವರ ಉದ್ದೇಶವಾಗಿರಲಿಲ್ಲ. 

ಕೆಲವು ಪುರಾಣಗಳಲ್ಲಿ ಈ ಐದು ಅಂಶಗಳು ಹೆಚ್ಚು ಕಡಮೆಯಾಗಿರು 
ತ್ತವೆ. ಮತ್ತೆ ಕೆಲವು ಪುರಾಣಗಳಲ್ಲಿ ಇವುಗಳ ಜೊತೆಗೆ ಹಲವು ಶಾಸ್ತ್ರ 
ವಿಚಾರಗಳು ಸೇರಿರುವುದೂ ಉಂಟು. ಯಾವುದು ಸೇರಲಿ ಬಿಡಲಿ, ಪ್ರರಾಣದ 
ದೃಷ್ಟಿ ಧಾರ್ಮಿಕ, ಲೌಕಿಕವಲ್ಲ; ಉದ್ದೆ €ಶ, ದೇವತಾ ಮಹಿಮೆಯ ಬೋಧನೆ. 
3 ರೀವೀಭಾಗವತ ಸ್ಮಂಧ ೧, ಅಧ್ಯಾಯ ಎನ್ನೂ ನೋಡಿ. ಇಲ್ಲಿಯೂ ಇದೇ ಪಟ್ಟಿ 
ಗಳು ಇವೆ. 


, ದೇವೀಭಾಗವತ ೧೯೧ 
ಒಟ್ಟಿನ ಮೇಲೆ " ಪುರಾಣ 'ವು ಧರ್ಮ, ದೈವಭಕ್ತಿ, ಸದಾಚಾರ, ನೀತಿ ಇವು 
ಗಳನ್ನು ವಿವರಿಸುವ ಗ್ರಂಥ. ಆದರೆ ಇವೆಲ್ಲವೂ ಕಥೆ ಉಪಕಥೆ ಒಳಕಥೆಗಳ 
ಮಧ್ಯೆಯೋ ಅವುಗಳ ಮೂಲಕವೋ ಬರುತ್ತವೆ. 

೨ 

ಇತಿಹಾಸ ಪುರಾಣಗಳನ್ನು ಸಂಸ್ಕ ತ ಮೂಲದಿಂದ ಕನ್ನಡಿಸಿ ಗದ್ಯ 
ರೂಪದಲ್ಲಿ ಪ್ರಕಟಿಸುವ ಕೆಲಸವು ಆರನೆಯ ಚಾಮರಾಜ ಒಡೆಯರವರ 
(೧೬೧೭೧೬೩೭) ಕಾಲದಲ್ಲಿಯೇ ಆರಂಭವಾಯಿತು ; ಚಿಕ್ಕದೇವರಾಜ 
ಒಡೆಯರವರು, ಮುಮ್ಮಡಿ ಕೃಷ್ಣ! ರಾಜ ಒಡೆಯರವರು, ಚಾಮರಾಜ ಒಡೆಯ 
ರವರು ಇವರ ಕಾಲದಲ್ಲಿ ಮುಂದುವರೆಯಿತು. ಆದರೆ ರಾಮಾಯಣ ಭಾರತ 
ಭಾಗವತಗಳು ಸಮಗ್ರವಾಗಿ ಭಾಷಾಂತರವಾದರೂ, ಪುರಾಣಗಳೂ ಉಪ 
ಪುರಾಣಗಳೂ ಇನ್ನೂ ಪೂರ್ತಿಯಾಗಿ ಕನ್ನ; ಡಕ್ಕೆ ಬಂದಿರಲಿಲ್ಲ. ಇವುಗಳನ್ನು 
ಸಂಸ್ಕೃತ ಮೂಲದೊಡನೆ ಆದಷ್ಟು ಸಮಗ್ರವಾಗಿಯೂ ಒಂದು ವ್ಯವಸ್ಥಿತ 
ವಾದ ರೀತಿಯಲ್ಲಿಯೂ ಕನ್ನಡಿಸಿ ಪ್ರಕಟಿಸುವ ಘನಕಾರ್ಯವು ಶ್ರೀ ಜಯ 
ಚಾಮರಾಜೇಂದ್ರ ಒಡೆಯರವರ ಅಪ್ಪಣೆಯ ಮೇರೆಗೆ ನಡೆಯುತ್ತಿದೆ. ಇದನ್ನು 
ಉಭಯ ಭಾಷಾಪಂಡಿತರಾದ ಆಸ್ಥಾನ ವಿದ್ವಾಂಸರು ಮಾಡುತ್ತಿದ್ದಾರೆ. 
ಈಗಾಗಲೇ ಹಲವು ಪುರಾಣಗಳೂ ಉಪಪುರಾಣಗಳೂ ಅಚ್ಚಾಗಿ ಬಂದಿವೆ. 
ಇನ್ನು ಕಲವು ಅಚ್ಚಾಗುತ್ತಿವೆ. ಶ್ರೀರ್ಮಮಹಾರಾಜರವರೇ ತನ್ನು ಚಿತ್ತಕ್ಕೆ 
ತೆಗೆದುಕೊಂಡು, ಶ್ರದ್ಧೆ ವಹಿಸಿ, ಔದಾರ್ಯ ತೋರಿಸಿ ಮುಂದೆ ಬರದೆ 
ಇದ್ದಿದ್ದರೆ ಇಷ್ಟು ದೊಡ್ಡ ಕಲಸವು, ಇಷ್ಟು ಜೆನ್ನಾಗಿಯೂ ಚುರುಕಾಗಿಯೂ 
ನಡೆಯುತ್ತಿರಲಿಲ್ಲ. ಇವುಗಳಿಂದ ತಮ್ಮ ಭಾಷಾಸಾಹಿತ್ಯ ಸಂಸ್ಕ ಎತಿಗಳಿಗೆ 
ಆಗಿರುವ ಮಹೋಪಕಾರಕ್ಕಾಗಿ ಕನ್ನಡಿಗರು ಶ್ರೀರ್ಮಮಹಾರಾಜರವರಗೆ, 
ಎಷ್ಟು ಕೃತಜ್ಞ ರಾಗಿದ್ದರೂ ಸಾಲದು. 

೩ 

ಪ್ರಕೃತಗ್ರಂಥವನ್ನು ಶೋಧಿಸಿ ಅನುವಾದಿಸಿರುವವರು ಸಂಸ್ಕೃತ ಕನ್ನಡ 

ಇಂಗ್ಲಿಷ್‌ ಭಾಷೆಗಳಲ್ಲಿಯೂ ಪ್ರಾಚ್ಯ ಮತ್ತು ಪಾಶ್ಚಾ: ತ್ಕ ದರ್ಶನಗಳಲ್ಲಿಯೂ 


ಪ್ರಶಸ್ತಿ ಪಡೆದ ವಿದ್ವಾಂಸರು. ಅವರ ಅನುವಾದವು ಪದಕ್ಕೆ ಪದವಿಟ್ಟು 


೧೯೨ ಭಾಷಣಗಳು ಮತ್ತು ಲೇಖನಗಳು 
ಮಾಡಿದ ಭಾನಾಂತರವ್ಲು. ಮೂಲದ ಅರ್ಥವು ಸ್ಪಷ್ಟವಾಗಬೇಕೆಂಬ 
ಉದ್ದೇಶದಿಂದ, ಅದನ್ನು ಹಿಗ್ಗಿಸಿ ವಿವರಿಸಿರುವುದೇ ಹೆಚ್ಚು. ಅಧ್ಯಾಯಗಳ 
ಮೊದಲಲ್ಲಿ ಕೊನೆಯಲ್ಲ, ಉಪಾಖ್ಯ್ಯಾನದ ಕೊನೆಗೆ, ವಿಮರ್ಶೆಗಳಿರುತ್ತವೆ. 
ಇವು ವ್ಯಾಖ್ಯಾನ, ಇತರ ಪುರಾಣ, ದರ್ಶನಗಳು, ಧಾರ್ಮಿಕ ಗ್ರಂಥಗಳು 
ಇವುಗಳಿಂದ ತೆಗೆದುಕೊಂಡ ವಿಷಯಗಳನ್ನು ಒಳಕೊಂಡಿರುತ್ತವೆ. ಇದಲ್ಲದೆ, 
ಪ್ರತಿ ಸಂ ಪುಟಿದ ಮೊದಲಿನಲ್ಲಿಯೂ ಬರೆದಿರುವ ಮುನ್ನು ಡಿಯೊಳಗೆ ಶ್ರೀರ್ಮಾ 
ಶಾಸ್ತ್ರಿಗಳು ಮೇದ ಶಾಸ್ತ್ರ ಪುರಾಣ ಸಾಹಿತ್ಯ ಇವುಗಳ ಸ್ವರೂಪ, ಸಂಬಂಧ, 
ಸ್ಥಾನ, ದೇವೀತತ್ವ ದೇವರು ಕರ್ಮ ಮುಂತಾದ ವಿಚಾರಗಳನ್ನು ಚರ್ಚಿಸಿ 
ದ್ಹಾಕೆ. ಒಂದು ಮಾತಿನಲ್ಲಿ ಹೇಳುವುದಾದರೆ, ಶ್ರೀರ್ಮಾ ಶಾಸ್ತ್ರಿಗಳು 
ಮಾಡಿರುವ ಕಲಸವು ತುಂಬ ತೃಪ್ತಿಕರವಾಗಿಯೂ ಶ್ಲಾ ಫ್ಯುವಾಗಿಯೂ ಇದೆ. 
ಮುದ್ರಣ ಚೆನ್ನಾಗಿದೆ. ಅಚ್ಚಿನ ತಪ್ಪುಗಳಿಲ್ಲ. 
೪ 
ಮುಂದೆ, ಈ ಪುರಾಣದ ಹನ್ನೆರಡು ಸ್ಫಂಧಗಳಲ್ಲಿ ಅಡಗಿರುವ ವಿಷಯ 
ವನ್ನು ಸಂಗ್ರಹಿಸಿ ಕೊಟ್ಟಿದೆ ;-- 
೧ನೆಯ ಸ್ವಂಧ:--ಪೀಠಿಕೆ-ಶುಕನ ವೃತ್ತಾಂತ--ಹಯಗ್ರೀವಾ 
ವತಾರ--ಮಧುಕೈಟಭಸಂಹಾರ--ಬುಧನ ಉತ್ಪೃತ್ತಿ--ಊರ್ವಶೀ 
ಪುರೂರವರ ಕಥೆ. 
೨ನೆಯ ಸ್ಕಂಧ:;-ವ್ಯಾಸರ ತಾಯತಂದೆಗಳಿಂದ ಹಿಡಿದು ಜನಮೇ 
ಜಯರಾಯನ ಸರ್ಪಯಾಗದವರೆಗೆ ಭಾರತ ಕಥೆಯ ಸಂಗ್ರಹ- 
ರುರು ಪ್ರಮದ್ವತಿ, ಗರುಡನು ಅಮೃತವನ್ನು ತಂದದ್ದು ಮುಂತಾದ 
ಉಪಕಥೆಗಳು. 
೩ ನೆಯ ಸೃಂಧ:--ಸುದರ್ಶನನ ಮತ್ತು ಶ್ರೀರಾಮನ ಕಥೆಗಳು. 
೪ ನೆಯ ಸೃಂಧ:--ನರನಾರಾಯಣರ ವೃತ್ತಾಂತ--ಅವರಿಗೂ 
ಪ್ರಹ್ಲಾದನಿಗೂ ಯುದ್ಧ. --ಭಾಗವತ ಕಥೆ. 
೫ ನೆಯ ಸ್ಕಂಧ:--ಮಹಿಷ, ಚಂಡ, ಮುಂಡ, ಶುಂಭ, ನಿಶುಂಭ, 
ರಕ್ತಬೀಜ ಮುಂತಾದ ರಾಕ್ಷಸರ ಸಂಹಾರ--ಸುರಥರಾಜನು ತನ್ನ 


ಬೀವೀ ಭಾಟಎಂ ೧೯ಷ್ಟ 

ರಾಜ್ಯವನ್ನೂ ಸಮಾಧಿಯೆಂಬ ವೈ ೈಶ್ಚನು ಜೀವನ್ಮುಕ್ತಿ ಕ್ಲಿಯನ್ನೂ ಪಡೆದ 

ವೃತ್ತಾಂತ. 

೬ ನೆಯ ಸ್ಕಂಧ:-ವೃತ್ರಾಸುರನ ಕಥೆ-ನಹುಷನ ವೃತ್ತಾಂತ-- 

ಕರ್ಮಗತಿ-ಯುಗಧರ್ಮ-ತೀರ್ಥಕ್ಸೆ €ತ್ರಗಳು-ವಸಿಷ್ಕ ವಿಶ್ವಾ 
ಮಿತ್ರರ ಹೋರಾಟ-ಹರಿಶ್ತ. ೦ದ್ರ ಶುನಶ್ಶೇಫರ ವೃತ್ತಾಂತ-- 
ಹೈಹಯನ ವೃತ್ತಾಂತ--ನಾರದಪರ್ವತರ ಮತ್ತು ನಾರದಕಾಲದಧ್ವ ಜರ 
ಕಥೆಗಳು. 

೭ನೆಯ ಸ್ವಂಧ —ಸೊರ್ಯ ಚಂದ್ರ ವಂಶಗಳ ರಾಜರ ಚರಿತ್ರೆ 
ಸುಕನ್ಯಾ ಚವನ ದೇವೇಂದ್ರರ ಸತ್ಯವು ತ ತ್ರಿಕಂಕುವಿನ 
ಕಥೆ-ಶುನಕ್ಕಿ ಫ ಹರಿಶ್ಚಂದ್ರ) ರ ಕಥೆ-ದುರ್ಗಾ ಪಾ ಶತಾಕ್ಲಿ 
ಯಿಂದ ದುರ್ಗಮ ರಾಕ್ಚ ಸನ ಸಂಹಾರ--ದೇವೀಗೀತಾ. 

ಆ ನೆಯ ಸೃಂಧ 3 ವರಾಹಾವತಾರ-ಸಾ ಪ್ರಿಯಂಭುವ ಮನುವಿನ 
ವಂಶದ ವಕ ಭಾಮಂಸುದ ಸ್ವ ಸ್ವರೂಪ -ಗ್ರ) ಹ ನಕ್ಷತ್ರಗಳು 
ಅಧೋಲೋಕಗಳು- ನರಕಗಳು. 

೯ನೆಯ ಸ್ವಂಧ :ಮೂಲಪ್ರಕೃತಿಯ ದುರ್ಗಾ ಮುಂತಾದ ಐದು 
ದೇವೀರೂಪಗಳು--ಗಂಗಾ ಸ ಸಾವಿತ್ರೀ ಲಕ್ಷಿ ಕ್ಸ್ಮೀ ಸ್ವಾಹಾ 
ಸ್ವಧಾ ದಕ್ಷಃ ಹಾ ಸಷ್ಟ್ರೀ ಮಂಗಲಚಂಡೀ ಮನಸಾ ಸುರಭೀ 
ಮುಂತಾದ ದೇವಿಯರ ಉಪಾಖ್ಯಾನಗಳು. 

೧೦ ನೆಯ ಸ್ಫಂಧ :-ಮನುಗಳು- ವಿಂಧ್ಯ ಮತ್ತು ಅಗಸ್ತ ಸ್ತ್ಯರ ಉಪಾ 
ಖ್ಯಾನ-ಮಹಾಕಾಳೀ ಮಹಾಲಕ್ಷ್ಮೀ ಮಹಾಸರಸ್ತ ತೀ 
ಮುಂತಾದವರ ಅವತಾರಗಳು. 

೧೧ ನೆಯ ಸ್ಕಂಧ:-ಆಚಾರವಿಧಿ-ಶ್ರುತಿ ಸ್ಮೈತಿ ಪುರಾಣಗಳ 
ಪ್ರಾಮಾಣ್ಯ-ಶೌಜ--ಸ್ನಾ ನ-ರುದ್ರಾಕ್ಷಿ-ವಿಭೂತಿ--ಪುಂ ಡ್ರ 
ಧಾರಣೆ-ಸಂಧ್ಯಾವಂದನೆ-ಬ್ರಹ್ಮ ಯಜ್ಞ ಗಾಯತ್ರೀ ಪುರಶ್ಚರಣ 
ಶಾಂತಿಗಳು--ವೈಶ್ವದೇವ--ಕೃಳ್ರ ಚಾಂದ್ರಾಯಣ ಮುಂತಾದ 
ವ್ರತಗಳು. 

13 


೧೯೪ ಭಾಷಣಗಳು ಮತ್ತು ಲೇಖನಗಳು 
೧೨ ನೆಯ ಸ್ಕಂಧ ಗಾಯತ್ರೀ ಕವಚ, ಹೈದಯ, ಸ್ತೋತ್ರ, 
ಸಹಸ್ರನಾಮ, ದೀಕ್ಸೆಗಳು--ದೇವಿಯ ಆವಾಸವಾದ ಮಣಿದ್ವೀಪದ 

ವರ್ಣನೆ- ಫಲಶ್ರುತಿ. 
೫ 

ಇವುಗಳನ್ನು ಪರಿಶೀಲಿಸಿದರೆ, ಈ ಪುರಾಣದಲ್ಲಿ ಉರ್ವಶೀ ಪುರೂರವ! 
ಪ್ರಣಯ ಕಥೆ, ವೃತ್ರ್ರಾಸುರನ ಸಂಹಾರ, ಶುನಶ್ಶೇಪನ ಬಿಡುಗಡೆ ಮುಂತಾದ 
ತುಂಬ ಹಳೆಯ. ವೈದಿಕ ಕಥೆಗಳೂ, ವಸಿಷ್ಠ ವಿಶ್ವಾಮಿತ್ರ ತ್ರಿಶಂಕು ಮುಂತಾ 
ದವರ ಪುರಾಣ ಕಥೆಗಳೂ, ರಾಮಾಯಣ ಭಾರತ ಭಾಗವತ ಕಥೆಗಳೂ, 
ಸ್ನಾನ ಆಹ್ಲಿಕ ಮುಂತಾದ ಸದಾಚಾಂಕ್ಳೆ ಸಂಬಂಧಪಟ್ಟಿ ಧರ್ಮ ಶಾಸ್ತ್ರ 
ವಿಚಾರಗಳೂ ಇರುವುದು ಕಂಡುಬರುತ್ತದೆ. (ಶ್ರೀಮದ್ಭಾಗವತದ ಕೃಷ್ಣ 
ಕಥೆಯು ಆದ್ಯಂತವಾಗಿ ಈ ಪುರಾಣಕ್ಕೆ. ಪರಿಚಿತವಾಗಿರುವುದು ಗಮನಿಸತಕ್ಕ 
ಅಂಶವಾಗಿದೆ.) ಇನ್ನೇಕ್ಳ್ಯೂ ಹಾಸುಹೊಕ್ಕಾಗಿ. ನೆಯ್ದು ' ಕೊಂಡಿರುವುದು 
ದೇವಿಯ ಮಹಿಮೆ : ಅವಳು ತನ್ನ ನಾನಾ ರೂಪಗಳಲ್ಲಿ, ಅವತಾರಗಳಲ್ಲಿ, 
ಮಾಡಿರುವ ದುಷ್ಟನಿಗ್ರಹ ಶಿಷ್ಟಪರಿಪಾಲನೆ. ಈ ಪುರಾಣದಲ್ಲಿ ಉಕ್ತರಾದ. 
ಸೂರ್ಯ ಚಂದ್ರ ವಂಶಗಳ ರಾಜಾಧಿರಾಜರೆಲ್ಲಾ ದೇವಿಯ ಭಕ್ತರು. 
ಅವರಿಗೆ ಇಷ್ಟಪ್ರಾಪ್ಕಿ ಅನಿಷ್ಟನಿವೃತ್ತಿ ಆದದ್ದು ಅವಳಿಂದ; ಇಂದ್ರ ಚಂದ್ರ್ರಾದಿ 
ದೇವತೆಗಳೂ ಬ್ರಹ್ಮ ವಿಷ್ಣು ಮಹೇಶ್ವರರೂ ಶಕ್ತಿವಂತರಾಗಿರುವುದು ದೇವಿ 
ಯಿಂದಲೇ ; ಸರಸ್ವತೀ ಲಕ್ಷ್ಮಿ ಕ್ರೀ ಪಾರ್ವತಿಯರು ದೇವಿಯ ಅಂಶಾವತಾರ 
ಮೂರ್ತಿಗಳು. ಅವಳ ಭಕ್ತರು ಆರ್ತರಾಗಿ ಮಾಡಿರುವ ಸ್ತೋತ್ರಗಳು ಪುರಾ 
ಣದ ಉದ್ದ ಕ್ಕೂ ಅಲ್ಲೆ! € ಬರುತ್ತವೆ. ದೇವಿಯ ಪೂಜಾವಿಧಿ ಉಪಾಸನಾ 

ಕ್ರಮಗಳೂ ಹಾಗೆಯೇ ಹಲವು ಕಡೆ ಕೊಡಲ್ಪಟ್ಟಿವೆ. 

೬ 

ಆಧುನಿಕ ಕಾಲದಲ್ಲಿ ಕನ್ನಡ ಸಾಹಿತ್ಯವು ಬಹುಮುಖವಾಗಿ ಬೆಳೆದಿದೆ. 
ಅಲ್ಲದೆ, ನಾವು ಇಂದು ನಾನಾ ದೇಶಗಳ ಸಾಹಿತ್ಯಗಳನ್ನು ಮೂಲದಲ್ಲಿಯೋ 
ಭಾಷಾಂತರದಲ್ಲಿಯೋ ಓದಿದ್ದೆ! (ವೆ, ಆದ್ದರಿಂದ ನಮಗೆ ಪುರಾಣದ ಎಲ್ಲಾ 
ಉಪಾಖ್ಹಾನಗಳೂರುಚಿಸದಿರಬಹ:ದು. ಆದರೆ ಅವುಗಳನ್ನು ಸಣ್ಣ ಕಥೆಗಳಾಗಿ, 


ದೇವೀ ಭಾಗವತ ೧೪೫ 
ಕಾದಂಬರಿಗಳಾಗಿ ಕಂಡು ಖಂಡಿಸೆಬಾರದು. ಹಳೆಯ ಮರವನ್ನು ಹೊಸ 
ಪಯಿರಿಗೆ ಹೋಲಿಸಬಹುದೇ? ಅವುಗಳಲ್ಲಿ ಬರುವ ಕಥೆ ಧರ್ಮವನ್ನು ಬೋಧಿಸು 
ವುದಕ್ಕೆ ಹಿನ್ನೆ ಲೆ ಮಾತ್ರ. ಧರ್ಮವೂ ಇಂದು ಮಡಿಯಾಗಿ ಮುದುರಿಕೊಂಡು 
ಕುಳಿತಿಲ್ಲ. ನಾವು ನಮ್ಮ ನಮ್ಮ ಪಂಗಡಕ್ಕೆ ಬಂದ ಮತಗ್ರಂಥಗಳನ್ನೇ 
ಅಲ್ಲದೆ, ಇತರ ಆಸ್ತಿಕ ನಾಸ್ತಿಕ ಭಾರತೀಯ ವಿದೇಶೀಯ ಮತಗ್ರಂಥ 
ಗಳನ್ನೆ ಲ್ಲಾ ಓದುತ್ತೇವೆ. ಆದ್ದರಿಂದ ಸರ್ವಮಾನವ ಸಾಧಾರಣವಾದ ಒಂದು 
ವಿಶ್ವಧರ್ಮದ ಕಡೆಗೆ ನಮ್ಮ ದೃಷ್ಟಿ ಹೋಗುವುದು ಸಹಜ. ಈ ದೃಷ್ಟಿಯಿಂದ 
ಪುರಾಣಗಳನ್ನು ಓದಿ ಅಸಾರವಾದ ಸಿಪ್ಪೆಯನ್ನು ಬಿಟ್ಟು ಸಾರವಾದ 
ತಿರುಳನ್ನು ಸೆಂಗ್ರಹಿಸುವುದು ವಿವೇಕ. 

ಪುರಾಣಗಳಲ್ಲಿ ಸಾರವಾದ ಭಾಗದ ಜೊತೆಗೆ ಅಸಾರವಾದ ಭಾಗವೂ 
ಬೇಕಾದಪ್ಪಿದೆ; ಅಶ್ಲೀಲವೆಂದು ಹೇಳಬಹುದಾದ ಭಾಗಗಳಿವೆ; ದೇವಾಧಿ 
ದೇವತೆಗಳ ನಡತೆಯನ್ನು ಲಘುವಾಗಿ, ಆಕ್ಸೇಪಕರವಾಗಿ, ಮಾಡುವಂಥ 
ಉಪಾಖ್ಯಾನಗಳಿವೆ. ಇಂಥ ಆಕ್ಷೆ, (ಪಗಳನ್ನು ವತ್ತಿ ಸಮಾಧಾನ ಹೇಳಿರುವುದು 
ದೇವೀಭಾಗವತದ ಒಂದು ವಿಶೇಷಲಕ್ಷ, ೧. ತನ್ನ ನಾಲ್ಕನೆಯ ಸ್ವಂಧದಲ್ಲಿ 
ಅದು ಎತ್ತಿರುವ ಸಂದೇಹಗಳನ್ನು ಈ ಕಳಗೆ ಕೊಟ್ಟಿದೆ. — 

4 ಕರ್ಮತತ್ಪರನಾದ ವಸುದೇವನಿಗೆ ಕಾರಾಗೃಹಪ್ಪ್ರಾಪ್ತಿ ಏಕಾಯಿತು ? 
ಯಯಾತಿಕುಲದಲ್ಲಿ ಹುಟ್ಟಿದವನಾದರೂ ಕಂಸನು ಅಷ್ಟು ಕ್ರೂರಕೃತೃವನ್ನೆ (ಕೆ 
ಮಾಡಿದನು? ವಿಷ್ಣುವು ಸೆರೆಮನೆಯಲ್ಲಿ ಹೇಗೆ ಹುಟ್ಟಿದ ? ಗೋಪಾಲ 
ಜೀವನವನ್ನು ಏಕೆ ಜೀವಿಸಿದ? ಮುದುಕರಾದ ತಾಯಿತಂದೆಗಳನ್ನು ಏಕೆ 
ಸೆರೆಯಿಂದ ಬಿಡಿಸಲಿಲ್ಲ? ದೇವರು ಹೊಟ್ಟೆ ಯ_ಲ್ಲಿದ್ದರೂ ಅವರು ಏಕೆ ಕಷ್ಟವನ್ನ ನು 
ಭವಿಸಿದರು? ಅವರು ಮಾಡಿದ್ದ ಅಂಥ ಪ್ರಾಚೀನ ಕರ್ಮವೇನು ? ಕೊಲ್ಲಲ್ಪಟ್ಟ 
ಆ ಮಕ್ಕಳು ಯಾರು? ದುರ್ಗಿ ಯಾರು? ಕೃಷ್ಣನು ಅಷ್ಟೊಂದು ಹೆಂಡಿರೊಡನೆ 
ಹೇಗೆ ಸಂಸಾರನಡಸಿದನು ? ನರನಾರಾಯಣರು ತಮ್ಮ ದೇಹವಿದ್ದೂ 
ಕೃಷ್ಣಾರ್ಜುನರಾದದ್ದು ಹೇಗೆ? ಮತ್ತು ಏಕೆ? ಕೋಟಿಯ ಮಧ್ಯೆ ಇದ್ದ 
ಅರಮನೆಯಿಂದ ಪ್ರದ್ಧುಮ್ನನು ಅಪಹೃತನಾದದ್ದು ಹೇಗೆ? ದಿಷ್ಯಚಕ್ಸುಸ್ಸು ಳ್ಳ 
ವಾಸುದೇವನಿಗೆ ಇದು ಮೊದಲೇ ಏಕೆ ಗೊತ್ತಾಗಲಿಲ್ಲ? ಅವನ ಹೆಂಡತಿಯ 


೧೯೬ ಭಾಷಣಗಳು ಮತ್ತು ಲೇಖನಗಳು. 
ಕೆಲ್ಲರನ್ನೂ ಹೇಗೆ ಕಳ್ಳರು ಹೊತ್ತುಕೊಂಡು ಹೋದರು? ಅವನು ರಾಕ್ಷ ಸರಿಗೆ 
ಹೆದರಿಕೊಂಡು ಮಧುರೆಯನ್ನು ಬಿಟ್ಟು ದ್ವಾರಕಿಗೆ ಏಕೆ ಬಂದ? 

ಅಂಥ ಧರ್ಮಿಷ್ಠರೂ ವಿಷ್ಣುಭಕ್ತರೂ ಆದ ಪಾಂಡವರಿಗೆ ಏಕೆ ಕಷ್ಟಪ್ರಾಪ್ತಿ 
ಯಾಯಿತು? ಛಲದಿಂದಲೂ ಲೋಭದಿಂದಲೂ ಅವರು ಭೀಷ್ಮ ದ್ರೋಣಾದಿ 
ಹಿರಿಯರನ್ನು ಏಕೆ ಕೊಂದರು? ಇಂಥ ಪಾಪಕಾರ್ಯಕ್ಕೆ ಅವರನ್ನು ವಾಸು 
ದೇವನು ಹೇಗೆ ಪ್ರೇರಿಸಿದನು? 

ಇಂದ್ರನು ತಾಯಿಯ ಗರ್ಭವನ್ನು ಹೊಕ್ಕು. ಅದನ್ನು ತುಂಡು ತುಂಡಾಗಿ 
ಕತ್ತರಿಸಿದನು. ವಿಷ್ಣುವು ವಾಮನನಾಗಿ ಬಲಿಯನ್ನು ಮೋಸಪಡಿಸಿದನು.-- 
ಇವೆಲ್ಲಾ ಸರಿಯೇ?” 

ಈ ಪ್ರಶ್ನೆಗಳಿಗೆ ಪುರಾಣವು ಕೊಟ್ಟಿರುವ ಉತ್ತರಗಳು ನಮಗೆ ಒಪ್ಪಿಗೆ 
ಯಾಗದಿರಬಹುದು. ಹೀಗೆಂದು ಈ ಕಥೆಗಳೆಲ್ಲಾ ಸುಳ್ಳು, ಇವುಗಳಿಂದೇನು, 
ಎನ್ನೊ. ಣವೇ? ಸುಳ್ಳೆಂದು ಕೈಬಿಟ್ಟರೆ ಪುರಾಣಗಳೇ ಇರುವುದಿಲ್ಲ. ಪುರಾಣದ 
ಮಾತು ಹಾಗಿರಲಿ, ನಿಬವೆನ್ನಿ ಸಿಕೊಂಡ ಹಿಂದಿನ ಮತ್ತು ಇಂದಿನ ಚರಿತ್ರೆಯಲ್ಲಿ 
ನಮಗೆ ಪರಿಚಿತವಾದ ಅನೇಕ ಘಟನೆಗಳಿಗೆ, ದುರ೯್ಭಟನೆಗಳಿಗೆ, ನಾವು 
ಧಾರ್ಮಿಕವಾಗಿ, ಸಮಂಜಸವಾದ ಸಮಾಧಾನಗಳನ್ನು ಕೊಡಬಲ್ಲೆ ವೇ? 

೭ 

ಈ ಉಪಾಖ್ಯಾನಗಳ ಸ್ವರೂಪ ಹೇಗಾದರೂ ಇರಲಿ, ಇವುಗಳ 
ಮೂಲಕ ಪುರಾಣವು ಎತ್ತಿ ಹಿಡಿದಿರುವುದು ಸತ್ಯ, ಧರ್ಮ, ನ್ಯಾಯ 
ಇವುಗಳನ್ನು. ಪರಲೋಕವ್ನಿನೆನ್ನುವವರೂ ಕೂಡ, ಇಹದಲ್ಲಿ ಸುಖ 
ಶಾಂತಿಗಳು ನೆಲಸಬೇಕಾದರೆ ಈ ಗುಣಗಳಿಂದಲೇ ಎಂದು ಒಪ್ಪುತ್ತಾರೆ. 
ಪುರಾಣಗಳು ಪ್ರತಿಪಾದಿಸುವ ಮತ್ತೊಂದು ಮೂಲಭೂತವಾದ ಸಂಗತಿ, 
ಯಾರಿಗೂ ಎಂದಿಗೂ ಬಿಡಿಸಲಾಗದಿರುವ ಸಮಸ್ಥೆ--ವಿಧಿ ಪೌರುಷವಾದ. 
ಅದರ ವಿಚಾರವಾಗಿ ಇಲ್ಲಿ ಎರಡು ಮಾತು ಹೇಳಬಹುದು. 

“ ಮನುಷ್ಯನು ಸರ್ವಶಕ್ತ, ಅವನಿಗೆ ಮಾರಿದ್ದು ಯಾವುದೂ ಇಲ್ಲ; 
ಅವನಿಂದ ಯಾವುದಾದರೂ ಆಗದಿದ್ದ. ಕೆ ಅದಕ್ಕೆ ಪುರುಷಪ್ರಯತ್ನ ಸಾಲದು. 
ಎಂದು ಅರ್ಥ ; ದೈವವೆಂಬುದೇ ಇಲ್ಲ” ಎಂಬುದು ಒಂದು ಮತ. " ದೈವಕ್ಕೆ 


ದೇವೀಭಾಗವತ ೧೯೭ 
ಇದುರಿಲ್ಲ; ದೈವಸಂಕಲ್ಪವಿಲ್ಲದೇ ಒಂದೂ ನೆರವೇರುವುದಿಲ್ಲ; ಮನುಷ್ಯನು 
ಅದಕ್ಕೆ, ಅಧೀನ; ಚಾಲಕನ ಕೈಯ ಸಲಕರಣೆ ” ಎಂಬುದು ಇನ್ನೊಂದು 
ಮತ. ಈ ಎರಡು ಮತಗಳನ್ನೂ ದೇವೀಭಾಗವತವು ಅಲ್ಲಲ್ಲಿ ಪ್ರಸ್ತಾಪಿಸಿರು 
ತ್ತದೆ. ಉದಾಹರಣೆಗಾಗಿ, 

ಚಕ್ರ್ರೀಸಮಾಪೇ ಸಂವಿಷ್ಕಾ ಸಂಸ್ಥಿತಾ ಪಿಷ್ಟ್ರಕಾರಿಣೀ | 

ಉದ್ಯಮೇನ ವಿನಾ ಪಿಷ್ಟ ನ ಭವತ್ಯೇವ ಸರ್ವಥಾ || 

ಉದ್ಯಮೇ ಚ ಕೃತೇ ಕಾಯರ್‌ಂ ಸಿದ್ಧಿಂ ಯಾತ್ಯೇವ ಸರ್ವಥಾ | 

ಕದಾಚಿತ್ತಸ್ಯ ನ್ಯೂನತ್ವೇ ಕಾರ್ಯಾ ನೈವ ಭವೇದಹಿ || 

(17-೨೭-೪೦, ೪೧). 
ಅರ್ಥ :-ಹಿಟ್ಟು ಬೀಸುವವಳು ಬೀಸುವ ಕಲ್ಲಿನ ಹತ್ತಿರ ಕುಳಿತು 

ಕೊಂಡಿದ್ದ ಮಾತ್ರಕ್ಕೇ, ಪ್ರಯತ್ನ, ವಿಲ್ಲದೇ, ಸ್ವಲ್ಪವೂ ಹಿಟ್ಟು ಆಗುವುದಿಲ್ಲ. 
ಪ್ರಯತ್ನ ಮಾಡಿದರೆ ಕಾರ್ಯಸಿದ್ಧಿಯಾಗಿಯೇ ಆಗುತ್ತದೆ. ಆ ಪ್ರಯತ್ನ 
ಕಡಮೆಯಾದರೆೆ ಯಾವಾಗಲಾದರೂ, ಕಾರ್ಯ ಆಗದಿರುವುದೂ ಉಂಟು. 


ಕಾಲೋ ನಿಮಿತ್ತಮಾತ್ರೂ ತು ದೈವಂ ಹಿ ಬಲವತ್ತರೂ | 

ದೈವೇನ ನಿರ್ಮಿತಂ ಸರ್ವಂ ನಾನ್ಯಥಾ ಭವತೀತ್ಯದಃ || 

ದೈವಮೇವ ಪರಂ ಮನ್ಯೇ ಧಿಕ್‌ ಪೌರುಷಮನರ್ಥಕಂ | 
(೪-೬೧-೬, ಆ) 

ಅರ್ಥ :ದೈವವೇ ಬಲವತ್ತರವಾದದ್ದು ; ಎಲ್ಲವೂ ದೈವದಿಂದ ನಿರ್ಮಿತ 
ವಾದದ್ದು, ಯಾವುದೂ ಅದಕ್ಕಿಂತ ಬೇರೆ ರೀತಿಯಾಗುವುದಿಲ್ಲ. ದೈವವೇ 
ಹೆಜ್ಜೆಂದು ನಾನು ತಿಳಿಯುತ್ತೇನೆ. ಪೌರುಷಕ್ಕೆ ಧಿಕ್ಕಾರವಿರಲಿ, 

ಈ ಮತಗಳ ಸತ್ಯಾಸತ್ಯತೆಗಳನ್ನೂ ಇತಿಮಿತಿಗಳನ್ನೂ ಹೀಗೇ ಎಂದು 
ನಿರ್ಧರಿಸುವುದು ಅಸಾಧ್ಯ. ಗ್ರಂಥಪ್ರಮಾಣಗಳನ್ನು ಎರಡು ಕಡೆಗೂ 
ಕೊಡಬಹುದು ; ಸೂತ್ರಗಳನ್ನೂ ಶ್ಲೊ| (ಕಗಳನ್ನ್ಹೂ ಒಡ್ಡಿದ ಮಾತ್ರದಿಂದಲೇ 
ಸತ್ಯವನ್ನು ಸ್ಥಾಪಿಸಿದಂತಾಗುವುದ್ದ್ಲ. ಹೀಗಿರಲು, ಮಿಕ್ಕ. ಹಲವೆಡೆಗಳಲ್ಲಿರು 
ವಂತೆ ಇಲ್ಲಿಯೂ ಸತ್ಯವು ಈ ಎರಡು ಅತಿಗಳ ನಡುವೆ ಇದ್ದೀತೇ ? ಹೀಗೆ, 
"ದೈವ ಪ್ರರುಷಕಾರಗಳು ಗಾಡಿಯ ಎರಡು ಚಕ್ಷ ಕ್ರಗಳ೦ತೆ; ಬಾಳಿನ ಗಾಡಿಯು 


೧೯೮ ಭಾಷಣಗಳು ಮತ್ತು ಲೇಖನಗಳು 

ಹೋಗುವುದಕ್ಕೆ ಈ ಎರಡು ಚಕ್ರಗಳೂ ಚಲಿಸಬೇಕು; ಯಾವ ಒಂದು 
ಚಕ್ರವಿಲ್ಲದಿದ್ದರೂ ಗಾಡಿ ಬಿದ್ದುಹೋಗುವುದು'' ಎಂದು ಹೇಳುವ ಮಧ್ಯಸ್ಥ 
ಕೆಯ ಒಂದು ಮತವೂ ಇದೆ. ಆದರೆ ಈ ಎರಡು ಚಕ್ರಗಳಿಗೈ ಇರುವ ಸಂಬಂಧ 
ವೆಂತಹುದು? ಬೈಸಿಕಲ್‌ ಗಾಡಿಯಲ್ಲಿ ಇರುವಂತೆ ಹಿಂದಿನ ಚಕ್ರ ತಿರುಗುವು 
ದರಿಂದ ಮುಂದಿನದೂ ತಿರುಗುತ್ತದೆಯೇ ? ಎಂದರೆ, 


ಈಶ್ವರಃ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಪ್ಮತಿ| 
ಭ್ರಾಮರ್ಯ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ I 
(ಗೀತಾ, ೧೮ ೬೧) 
ಎಂಬುದು ನಿಜವೇ? ಇಲ್ಲ, " ದೈವವೆಂಬುದು ಬೇರೆ ಇಲ್ಲ; ಪುರುಷ 
ಪ್ರಯತ್ನವೇ ದೈವಾಕಾರವನ್ನು ತಾಳುತ್ತದೆ ; ಪೂರ್ವಜನ್ಮ ಕೃತಂ ಕರ್ಮ 
ತದ್ದೆ $ನಮಿತಿ ಕಥ್ಯತೇ ' ಎ೦ಬುದು ನಿಜವೇ? ಎಂಬ ಪ್ರಶ್ನ ಏಳುತ್ತದೆ. 
ಇವುಗಳ ಜೊತೆಗೆ, 


ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚೆ ಪೃಥಗ್ವಿಧಂ | 
ವಿವಿಧಾಶ್ಹ ಪೃಥಕ್‌ ಚೀಷ್ಟಾ ದೈವಂ ಚೈವಾತ್ರ ಪಂಚಮಂ || 
(ಗೀತಾ, ೧೮-೧೪) 
ಎಂಬ, ದೈವವನ್ನು ಐದನೆಯ ಚಕ್ರವಾಗಿ ಮಾಡುವ, ಮತವೂ ಇದೆ. ಹೀಗಿ 
ರಲು, ಈ ಸೆಂದರ್ಭದಲ್ಲಿ-ಬ್ರಹ್ಮ ವಾಗಲಿ, ಭಗವತಿಯಾಗಲಿ-ಮನುಷ್ಯ ಶಕ್ತಿಗೆ 
ಮಾರಿದ ಮತ್ತೊಂದು ಶಕ್ತಿಯಿದೆ ಎಂದು ಒಪ್ಪಿಕೊಂಡು ಕೆಲಸ ಮಾಡುವುದು 
ಸೂಕ್ತವಾಗಿ ಕಾಣುತ್ತದೆ. ಏಕೆಂದರೆ, ಪ್ರಪಂಚದಲ್ಲಿ ಮನುಷ್ಯನು ಹುಟ್ಟಿದ್ದು 


1 ಇದೇ ಅಭಿಪ್ರಾಯವೇ ಮುಂದಿನ ಶ್ಲೋಕದಲ್ಲಿ ಅಡಗಿರುವಂತಿದೆ :-- 
ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ. ತತಂ | 
ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ | 
(ಗೀತಾ, ೧೮-೪೬). 
ಅರ್ಥ--ಯಾರಿಂದ ಪ್ರಾಣಿಗಳಿಗೆ ಕಾರ್ಯದಲ್ಲಿ ಪ್ರವೃತ್ತಿಯುಂಟಾಗುತ್ತದೆಯೋ, 
ಯಾರಿಂದ ಈ (ಜಗತ್ತು) ಎಲ್ಲವೂ ವ್ಯಾಪ್ತವಾಗಿದೆಯೋ, ಅವನನ್ನು ತನ್ನ ಕರ್ಮದಿಂದ 
ಅರ್ಚಿಸಿ ಮಾನವನು ಸಿದ್ದ ಹೊಂದುತ್ತಾನೆ. 


ದೇವೀಭಾಗವತ ೧೯೯ 
ಮೊನ್ನೆ ಮೊನ್ನೆ ; ಎಂದರೆ ಜಗತ್ತು ಸೃಷ್ಟಿಯಾದ ಕೋಟ್ಯಿಂತರವರ್ಷಗಳ 
ಮೇಲೆ: ಅವನು ಹುಟ್ಟಿ ಇಷ್ಟು ಅಪರ ಬುದ್ಧಿವಂತನಾಗಿ "ನಾನು ಸರ್ವಶಕ್ತ! ' 
ಎಂದು ಕೊಚ್ಚಿ: ಕೊಳ್ಳುವ ಹಾಗಾಗುವುದಕ್ಕಿಂತ ಮುಂಚೆ ಕೋಟೈಂತರ 
ವರ್ಷಗಳಿಂದ ಪ್ರಪಂಚವು ತನಗೆ ಹೇಗೆ ಬೇಕೋ ಹಾಗೆ ಪರಿಣಾಮ 
ಗೊಂಡು ರೂಫುತಾಳುತ್ತಿತ್ತು. ನಿರ್ಜೀವವಾಗಿದ್ದ ಜಗತ್ತಿನಲ್ಲಿ ಜೀವ ಹುಟ್ಟಿ, 
ಅಣುಜೀವಿಗಳಿಂದ ಹಿಡಿದು ಪೆಡಂಭೂತಗಳವರೆಗೆ, ಅಜ್ಞನಿಂದ ವಿಜ್ಞ ನವರೆಗೆ, 
ನಾನಾ ವಿಧವಾದ ಅಜೇತನ ಅಲ್ಪಜೇತನ ಸುಚೇತನ ವಸ್ತುಗಳು ಹುಟ್ಟಿ 
ಬೆಳೆದು ನಾಶಹೊಂದಿ, ಸೈಷ್ಟಿವಿಕಾಸವು ಮುಂದುವರಿದು ಇಂದಿನ ರೂಪವನ್ನು 
ತಾಳಿತು. ಆವಾಗಲೆಲ್ಲಾ ಅನೇಕ ಕೋಟಿ ಬ್ರಹ್ಮಾಂಡಗಳ ಮೇಲೆ ದವಲತ್ತು 
ಮಾಡಲು ಈ ಜೋಟುದ್ದದ ಮನುಷ್ಯಪ್ರಾಣಿಯೇ ಇತ್ತೇ? ಅಂದಿನಿಂದ 
ಪರಮಾಧಿಕಾರ ನಡಸುತ್ತಿದ್ದ ಶಕ್ತಿಯು ಆ ಅಧಿಕಾರವನ್ನು ತನ್ನ ಮಗು 
ಸರ್ವ ಸಮರ್ಥನಾದನೆಂದು ಅವನಿಗೆ ಪೂರ್ತಿಯಾಗಿ. ವಹಿಸಿಕೊಟ್ಟು ಳೈ 
ತೊಳೆದುಕೊಂಡು ಬಿಟ್ಟಿತೋ ? ಹೀಗೆ ಹೇಳುವುದಕ್ಕೆ ಆಧಾರವೇನೂ ಇಲ್ಲ. 
ವಿಶ್ವದಲ್ಲಿ ಭೂಮಿ ಒಂದು ಕಣ; ಆ ಭೂಮಿಯಲ್ಲಿ ಮನುಷ್ಯನು ಒಂದು 
ಅಣು; ಇಂಥವನ ಅಧಿಕಾರ ಅಂಗೈ ಅಗಲದ ಭೂವಿಯೊಂದರ ಮೇಲೆ; 
ಅದೂ ಸ್ವಲ್ಪ ಮಾತ್ರ. ಅವನೇನು “ ವಿಶ್ವಸ್ಯ ಕರ್ತಾ ಭುವನಸ್ಯ ಗೋಪ್ತಾ '' 
ಅಲ್ಲ. ಆ ಅಗಾಧ ಕಾರ್ಯವನ್ನು ಇಂದಿಗೂ ಬೇರೊಂದು ಮಹಾಶಕ್ತಿ 
ನಡಸುತ್ತಿದೆ. 

ಆ ಶಕ್ತಿ ಯಾವುದು? ಅದರ ಅರಿವು ಅನುಭವಗಳೇ ಜ್ಞಾ ನ ವಿಜ್ಞಾ ನಗಳ, 
ಮತ್ತು ಧರ್ಮದರ್ಶನಗಳ, ಅಂತಿಮಗುರಿಯಾಗಿ ಕಾಣುತ್ತದೆ. 


೮ 
ಪುರಾಣಗಳ ಭಾಷೆ, ತಕ್ಕಮಟ್ಟಿಗೆ. ಸರಳವಾಗಿಯೇ ಇರುತ್ತದೆ. ಆದರೂ, 
ಸಂಸ್ಕ ತನನ್ನು ತಿಳಿದ ಜನ ಸ್ವಲ್ಪವಾಗಿದ್ದು » ಆಸ್ತಿಕರೂ ಶ್ರದ್ಧಾ ಳುಗಳೂ 
ಆದ ಕನ್ನಡಿಗರು ಅರ್ಥವಿವರಣೆಗೆ ಅವರ ಸೆಹಾಯವನ್ನು ಕೋರಬೇಕಾಗಿತ್ತು. 
ಈಗ, ಯಾರ ಸಹಾಯವೂ ಬೇಕಿಲ್ಲದೆ, ಅವಕಾಶವಾದಾಗ ತಾವೇ ಓದಿ 


೨೦೦ ಭಾಷಣಗಳು ಮತ್ತು ಲೇಖನಗಳು 

ಕೊಳ್ಳಲು ಸಾಧ್ಯವಾಗುವಂತೆ ಈ ಅನುವಾದ ಭಾಷಾಂತರಗಳನ್ನು ಮಾಡಿಸಿ 
ಜೊತೆಗೆ ಮೂಲವನ್ನು ಕನ್ನಡ ಲಿಪಿಯಲ್ಲಿ ಅಚ್ಚು ಹಾಕಿಸಿ ಕೊಟ್ಟಿರು 
ವುದಕ್ಕಾಗಿ, ಕನ್ನಡಿಗರು ಶ್ರೀಮನ್ಮ ಹಾರಾಜರವರಿಗೆ ಅತ್ಯಂತ ಕೃತಜ್ಞ 
ರಾಗಿದ್ದಾರೆ. ಸಂಸ್ಕೃತದಲ್ಲಿ ಸಾರವಾದದ್ದೆಲ್ಲಾ ಹೀಗೆ ಕನ್ನಡದಲ್ಲಿ ಒದಗಿದರೆ 
ಸಂಸ್ಕ ತ್‌ ಬದುಕುತ್ತದೆ, ಕನ್ನಡ ಬೆಳೆಯುತ್ತದೆ." 


1 ಪುಸ್ತಕ ಪ್ರ ಪಂಚ ನವೆಂಬರ್‌ ೧೯೪೭. 


ಮಹಾಭಾರತ, ಮತ್ತು ಭಾರತೀಯ ಸಂಸ್ಕ ಂತಿಯಲ್ಲಿ 
ಅದರ ಸ್ಥಾನ 


ಭರತಖಂಡದ ಸಂಸ್ಕ ತಿಗೆ ಶ್ರುತಿ ಸ್ರ ಏತಿ ಇತಿಹಾಸ ಪುರಾಣ ಇವೇ 
ಮುಖ್ಯವಾದ ಆಧಾರಗಳು. ಶ್ರುತಿಯೆಂದರೆ ಮೇದ; ಆದರ ಒಂದು ಭಾಗವಾದ 
ಉಪನಿಷತ್ತೇ ಮುಂದಿನ ವೇದಾಂತ ಮೊದಲಾದ ದರ್ಶನಗಳಿಗೆಲ್ಲಾ ಮೂಲ. 
ಸ್ಮೈತಿಯೆಂದರೆ ಧರ್ಮಶಾಸ್ತ್ರ ; ಇತಿಹಾಸವೆಂದರೆ ರಾಮಾಯಣ ಮಹಾ 
ಭಾರತಗಳು ; ಪುರಾಣಗಳು, ಮತ್ಸ್ಯಪುರಾಣ ಕೂರ್ಮ ಪುರಾಣ ಬ್ರಹ್ಮಾಂಡ 
ಪುರಾಣ ಮೊದಲಾಗಿ ಹಲವು ಇವೆ; ಅವುಗಳಲ್ಲಿ ಬ್ರಹ್ಮ ವಿಷ್ಣು ಶಿವ 
ಮುಂತಾದ ದೇವತೆಗಳ ಮಾಹಾತ್ಮ್ಯ ಬರುತ್ತದೆ. ಇತಿಹಾಸದಲ್ಲಿ ರಾಮ 
ಕೃಷ್ಣಃ ರು ಭೀಮಾರ್ಜುನರು ಮುಂತಾದ ವೀರರ ಸಾಹಸಕಾರ್ಯಗಳೇ 
ಪ್ರಧಾನವಾಗಿರುತ್ತವೆ. ಜೊತೆಯಲ್ಲಿ ವೈದಿಕ ಪೌರಾಣಿಕ ಕಥೆಗಳೂ ಮಧ್ಯೆ 
ಮಧ್ಯ ಧರ್ಮಬೋಧನೆ ನೀತಿವಿಚಾರಗಳೂ ಬರುತ್ತವೆ. 

ಭಾರತವು ಬಹು ಪ್ರಾಚೀನವಾದ ಗ್ರಂಥ. ಅದು ಹುಟ್ಟಿ ಇಂದಿಗೆ ಎರಡು 
ಸಾವಿರ ವರ್ಷಗಳ ಮೇಲಾಗಿರಬೇಕು. ಅಲ್ಲಿಂದ ಈಜೆಗೆ, ಮೂಲನದಿಗೆ ಉಪ 
ನದಿಗಳು ಸೇರುವಂತೆ, ಅದಕ್ಕೆ ಹಲವು ಭಾಗಗಳು ಸೇರಿ ಬೆಳೆದು ಆದು 
ಮಹಾಭಾರತವಾಗಿದೆ; ಮಹಾಭಾರತವೆಂದರೆ ದೊಡ್ಡ ಭಾರತ; ಅದರಷ್ಟು 
ದೊಡ್ಡ ಗ್ರಂಥ ಪ್ರಪಂಚದ ಮತ್ತಾವ ದೇಶದಲ್ಲೂ, ಮತ್ತಾವ ಕಾಲದಲ್ಲೂ, 
ಕಂಡು ಬರುವುದಿಲ್ಲ. ಅದು ಆಕಾರದಲ್ಲಿ ಮಾತ್ರ ದೊಡ್ಡ ದಲ್ಲ; ವಿಷಯ 
ದಲ್ಲಿಯೂ ದೊಡ್ಡದು; ಅದು ವೇದದಷ್ಟೇ ಪೂಜ್ಯವಾದದ್ದು ; ಅದನ್ನು 
ಐದನೆಯ ವೇದವೆಂದೇ ಕರೆಯುತ್ತಾರೆ. ವೇದದಲ್ಲಿ ಹೇಳಿರುವ ಧರ್ಮವೇ, 
ಭಾರತದಲ್ಲಿಯೂ ಹೇಳಿರುವುದು; ವೇದದಲ್ಲಿ ಬರುವ ಹಲವು ಕಥೆಗಳು ಭಾರತ 
ದಲ್ಲಿ ಬರುತ್ತವೆ. 

ಭಾರತವೆಂದರೆ ಭರತವಂಶದ ರಾಜರಾದ ಕೌರವಪಾಂಡವರ ಕಥೆ. ಈ 
ಕಥೆಯನ್ನು ಅಷ್ಟೋ ಇಷ್ಟೋ ತಿಳಿಯದ ಭಾರತೀಯನಿಲ್ಲ; ಓದನ್ನು 


೨೦೨ ಭಾಷಣಗಳು ಮತ್ತು ಲೇಖನಗಳು. 
ಅರಿಯದ ಹೆಂಗಸರು ಮಕ್ಕಳಿಗೂ ಇದು ಗೊತ್ತು ; ಪುರಾಣಗಳನ್ನು ಕೇಳಿ, 
ಹಾಡು ಹಸೆಗಳನ್ನು ಹೇಳಿ, 'ಯಲಾಟಿಗಳನ್ನು ನೋಡಿ, ಇವುಗಳನ್ನು. ತಿಳಿದು 
ಕೊಂಡಿದ್ದಾರೆ. ಇಂದಿಗೂ ಭಾರತಕಥೆಯನ್ನು ಓದಿ ಬಬ್ಲವರಿಗಿ೦ತಲೂ ಕೇಳಿ 
ಬಲ್ಲವರೇ ಹೆಚ್ಚು ಜನ. ಅದು ಹೀಗೆ ಹಂಡುವುದಕ್ಕೆ ಕಾರಣ ಮುಖ್ಯವಾಗಿ 
ನಮ್ಮ ಜನರ ಧರ್ಮಶ್ರಃ ಡೈ ಮತ್ತು ಭಾರತದ ಸ್ವಾರಸ್ಯವಾದ ಕಥೆ, ಅದು 
* ಪರಮವೇದದ ಸಾರ '; ಆದ್ದ ರಿಂದ ಇಹಪರ ಸಾಧಕವಾದದ್ದು. 

ಇಷ್ಟು ದೊಡ್ಡ ಗ್ರಂಥವನ್ನು ಹಿಂದಿನವರು ಹೇಗೆ ಕಾಪಾಡಿಕೊಂಡು 
ಬಂದರೋ ! ಬಹುಕಾಲ ಅದನ್ನು ಪೌರಾಣಿಕರು ಬಾಯಿಗೆ ಗಟ್ಟಿಮಾಡಿ 
ಕೊಂಡು ಹೇಳುತ್ತಿದ್ದಿರಬೇಕು; ವೇದವಂತೂ ಬಾಯಿಂದ ಬಾಯಿಗೆ 
ಬಂದದ್ದು ; ಹೀಗೆಯೇ ಎಷ್ಟೋ ಶಾಸ್ತ್ರಗಳೂ ಗಟ್ಟಿಮಾಡಿಕೊಂಡಿದ್ದು, » ತಲೆ 
ಮಾರಿಂದ ತಲೆಮಾರಿಗೆ ಬಂದವು; ನಮ್ಮ ಹಿರಿಯರು ಅವಕ್ಕಾಗಿ ಅಷ್ಟು 
ಶ್ರಮಪಡದಿದ್ದರೆ ಇಂದು ಅವು ನಮ್ಮ ಪಾಲಿಗೆ ಇನುತ್ತಿರಲ್ಲಿ ; ಬರವಣಿಗೆ 
ತಾನೇ ಸುಲಭವೇ ? ಭಾರತದ ಒಂದು ಲಕ್ಷ ಶ್ಲೊ (ಕಗಳನ್ನು ಓಲೆಯ ಗರಿಯ. 
ಮೇಲೆ ಕಂಠದಿಂದ ಕಿರುಕಬೇಕಾದರೆ ಸುಲಭವಲ್ಲ; ಈಗ ಅಚ್ಚು ಮನೆಗಳು 
ಬಂದು ನಾವು ಆ ಕಷ್ಟವನ್ನು ಊಹಿಸಲೂ ಆಕೆವು. ಆದ್ದರಿಂದ ನಾವು 
ಮಹಾಭಾರತವನ್ನು ಆ ಮಹಾತ್ಮರಿಗೆ ಎಷ್ಟು, ಖಿ ಕೃತಜ್ಞ. ರಾಗಿರಬೇಕೋ, 
ಅದನ್ನು ಕಾಪಾಡಿಕೊಂಡು ಬಂದ ಹಿರಿಯರಿಗೂ ಅಷ್ಟೆ ಕ್ಟ ಕೃತಜ್ಞ ರಾಗಿರಬೇಕು. 
ದೇವಸ್ಥಾನವನ್ನು ಪಾಳುಗೆಡವುವುದು ಸುಲಭ; ಆದನ್ನು ಉಳಿಸಿಕೊಂಡು, 
ಬೆಳಸಿಕೊಂಡು, ಪೂಜಿನಡಸಿ ಪುಣ್ಯ ಪಡೆಯುವುದು ಕಷ್ಟ. 

ಭಾರತ ಕಥೆಯನ್ನು ಮೊಟ್ಟಮೊದಲು ವೈಶಂಪಾಯನನೆಂಬ ಖುಷಿಯು 
ಜನಮೇಜಯನಿಗೆ ಅವನು ಮಾಡುತ್ತಿದ್ದ ಸರ್ಪಯಾಗದ ಕಾಲದಲ್ಲಿ ಹೇಳಿದ 
ನಂತೆ;ಆ ಕಥೆಯನ್ನು ಆತನು ತನ್ನ ಗುರುವಾದ ವ್ಯಾಸರಿಂದ ಕೇಳಿದ್ದನು ಸ 
ಆದ್ದರಿಂದ ವ್ಯಾಸರೇ ಭಾರತದ ಮೂಲಕರ್ತರು ಎಂದು ಹೇಳುವುದು. 
ವ್ಯಾಸರು ಭರತಖಂಡದಲ್ಲಿ ಬಹು ಪೂಜ್ಯರಾದ ವ್ಯಕ್ತಿ; ವೇದಗಳನ್ನೆಲ್ಲಾ 
ವಿಂಗಡಿಸಿ ಇಂದಿನ ರೂಪಕ್ಕೆ ತಂದವರೇ ಅವರು ಎಂದು ಹೇಳುತ್ತಾರೆ ; 
ಅದೇ ಒಂದು ಮಹತ್ವದ ಕೆಲಸ; ಜೊತೆಗೆ ಭಾರತದಂಥ ಒಂದು ಹಿರಿಯ 


ಮಹಾಭಾರತ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಅದರ ಸ್ಥಾನ. ೨೦೩ 
ಗ್ರಂಥವನ್ನೂ ರಚಿಸಿದರೆಂದರೆ, ಅವರ ಸಾಮರ್ಥ್ಯವನ್ನೂ ತಪಕ್ಕಕ್ತಿಯನ್ನೂ 
ಊಹಿಸುವುದು ಮಾತ್ರ ಸಾಧ್ಯ. ಆ ಕೆಲಸದಲ್ಲಿ ಒಂದು ಸಣ್ಣಪಾಲು ಕೆಲಸ 
ಮಾಡಿದರೂ ಇಂದು ಅಗಾಧವಾದ ಕೀರ್ತಿ ಬರುತ್ತದೆ; ಐಶ್ವರ್ಯ ಬರುತ್ತದೆ. 
ಆದರೆ ವ್ಯಾಸರಾಗಲಿ ವೈಶಂಪಾಯನನಾಗಲ ದುಡ್ಡಿಗೋ ಯಶಸ್ಸಿಗೋ 
ಆತಿಪಟ್ಟು ಇದನ್ನು ಮಾಡಿದವರಲ್ಲ. ವೈಶಂಪಾಯನನು ಹೇಳಿದ ಕಥೆಯನ್ನು 
ಕೇಳಿದ್ದ ಸೂತಪುರಾಣಿಕನು ಅದನ್ನು ನೈಮಿಪಾರಣ್ಯದಲ್ಲಿ ಶೌನಕ ಮುಂತಾದ 
ಖುಷಿಗಳಿಗೆ ಹೇಳಿದನಂತೆ. ಅದು ಇಂದು ನಮಗೆ ಬಂದಿದೆ. ಇದೆಲ್ಲಾ 
ಭಾರತದ ಪೀಠಿಕಾಭಾಗದಿಂದ ತಿಳಿಯಬರುತ್ತದೆ. 

ಮೇಲೆ ಹೇಳಿದ ಜನಮೇಜಯನು ಪಾಂಡವರ ಮರಿಮಗ; ಅರ್ಜುನನ 
ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪಂಕ್ಲಿದ್ದಾಜ, ಪಂಕ್ಷಿ ತ್ತಿನ ಮಗ 
ಜನಮೇಜಯ. ಪರಿಕ್ಷಿತ್ತು ಒಂದು ದಿನ ಕಾಡಿನಲ್ಲಿ ಬೇಟೆಗೆ ಹೋಗಿದ್ದು, 
ಅಲ್ಲಿ ತಪಸ್ಸು ಮಾಡುತ್ತಿದ್ದ ಒಬ್ಬ ಖುಷಿಯನ್ನು ನೋಡಿ ಕುಚೇಷ್ಟೆಗಾಗಿ, 
ಆವನ ಕೊರಳಿಗೆ ಒಂದು ಸತ್ತ ಹಾವನ್ನು ಹಾರ ಹಾಕಿದನಂತೆ ; ಅದನ್ನು 
ಕಂಡ ಆ ಖುಷಿಯ ಮಗನು ಪರಿಕ್ಲಿ ದ್ರಾಜನು ಹಾವು ಕಡಿದು ಸಾಯಲೆಂದು 
ಶಾಪಕೊಟ್ಟಿನಂತೆ. ಅದರಂತೆ, ಎಷ್ಟೋ ಎಚ್ಚರದಿಂದ ಇದ್ದರೂ, ಆ ದೊರೆಯು 
ಹಾವು ಕಡಿದು ಸತ್ತುಹೋದನಂತೆ; ಆ ಸೇಡಿನಿಂದ ಅವನ ಮಗನಾದ ಜನ 
ಮೇಜಯನು ಹಾವುಗಳನ್ನೆಲ್ಲಾ ಧ್ವಂಸೆಮಾಡುತ್ತೇನೆಂದು ಒಂದು ಹಾವಿನ 
ಯಜ್ಞವನ್ನು ಮಾಡಿದನಂತೆ. ಬಹು ಹಾವುಗಳು ಅದರಲ್ಲಿ ಸತ್ತುಹೋದುವು; 
ಇನ್ನೂ ಎಷ್ಟು ಸಾಯುತ್ತಿದ್ದುವೊ! ಆದರೆ ಮಧ್ಯದಲ್ಲಿ ಆಸ್ಥೀಕನೆಂಬ 
ಬ್ರಾಹ್ಮಣನು ಬಂದು ಆ ಯಜ್ಞವನ್ನು ನಿಲ್ಲಿಸಬೇಕೆಂದು ಪ್ರಾರ್ಥಿಸಿಕೊತ್ಳಲು 
ಯಜ್ಞ ನಿಂತಿತಂತ. ಆ ಯಜ್ಞಕ್ಕಾಗಿ ಹಲನರು ಖಸಿಗಳು ಸೇರಿದ್ದರು; 
ಅವರಲ್ಲಿ ಒಬ್ಬೊಬ್ಬರು ಒಂದೊಂದು ಕಥೆ ಹೇಳುತ್ತಿದ್ದ. ರು; ಭಾರತ ಕಥೆಯೂ 
ಹೀಗೆ ಆಗ ಹೇಳಿದ್ದು. ತನ್ನ ಪೂರ್ವಿಕರ ಕಥೆಯಾದ್ದರಿಂದ ಜನಮೇಜಯ 
ನಿಗೂ ಅದರಲ್ಲಿ ತುಂಬ ಆಸಕ್ತಿ ಇದ್ದಿರಬೇಕು. 

ಸಂಸ್ಕ ೨3 ಭಾರತವು ಬಹುಮಟ್ಟಿಗೆ ಶ್ಲೊ €ಕದಲ್ಲಿದೆ; ಶ್ಲೋ €ಕವೆಂಬುದು 
ಒಂದು ಸಣ್ಣ ಪದ್ಧ: 


ಪಿಂ೪ ಭಾಷಣಗಳು ಮತ್ತು ಲೇಖನಗಳು 
ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ | 
ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ತ್‌ || 


ಎಂಬುದು ಒಂದು "ಶ್ಲೋಕ;' ಇದು ಮಹಾಭಾರತದ ಮೊಟ್ಟ ಮೊದಲಲ್ಲಿ 
ಬರುವ ಮಂಗಳಶ್ಲೋಕ ; ಕನ್ನಡದಲ್ಲಿ ಎಷ್ಟೋ ಸಂಸ್ಕೃತ ಪದ್ಯ ಜಾತಿಯು 
ಕಾವ್ಯಗಳಲ್ಲಿ ಒಳಸಿ ಬಂತು ; ಶ್ಲೋಕ ಮಾತ್ರ ಹೊಂದಿಬರಲಿಲ್ಲ ; ಸಂಸ್ಕೃತಕ್ಕೆ 
ಅದು ನೀರು ಕುಡಿದಹಾಗೆ ; ಸನ್ನಡಳ್ಳ ಷಟ್ಟದಿ ಸಾಂಗತ್ಯಗಳು ಹಾಗೆ ; 
ನಾರಣಪ್ಪನು ತನ್ನ ಭಾರತವನ್ನು ಬರೆದದ್ದು ಭಾಮಿನೀ ಷಟ್ಪದಿಯಲ್ಲಿ ; 
ಇನ್ನೊಬ್ಬ ಜೈನಕವಿ ಭರತೇಶ ವೈಭವವೆಂಬ ಬಹು ದೊಡ್ಡ ಕಾವ್ಯವನ್ನು 
ಆದ್ಯಂತವಾಗಿ " ಸಾಂಗತ್ಯದಲ್ಲಿ ಬರೆದನು. ಅದಿರಲಿ; ಸಂಸ್ಕೃತ ಭಾರತವು 
ಬಹುಮಟ್ಟಿಗೆ ಶ್ಲೋ ದಲ್ಲಿದೆ; ಸಂವಾದರೂಪದಲ್ಲಿದೆ. ಇತರ ವಿಧವಾದ 
ಪದ್ಯಜಾತಿಗಳೂ ಕೆಲವು ಇವೆ; ಅಲ್ಪ ಸ್ವಲ್ಯ ಗದ್ಯವೂ ಇದೆ; ಒಟ್ಟಿನ 
ಮೇಲೆ ಅದು ಪದ್ಯಗ್ರಂಥ. ಈಗಿನ ಕಾಲದಲ್ಲಿ ನಾವು ಗದ್ಯ ಬರೆಯು 
ವ್ರದೇ ಹೆಚ್ಚು ; ಅದರಲ್ಲಿಯೂ ಕಥೆಯನ್ನು ಹೇಳುವುದು ವಚನದಲ್ಲಿ, ಬರೆಯು 
ವುದು ಗದ್ಯದಲ್ಲಿ; ಯಾರೋ ಕೆಲವರು, ಪದ್ಯದಲ್ಲಿ ಬರೆದರೆ ಹೇಗಿರುತ್ತದೆ 
ನೋಡೋಣ ಎಂದು ಪದ್ಯದಲ್ಲಿಯೂ ಕಥೆ ಬರೆಯುತ್ತಿದ್ದಾರೆ; ಹಿಂದೆ 
ಪ್ರಾಯಿಕವಾಗಿ ಎಲ್ಲಾ ಗ್ರಂಥಗಳೂ- ವೇದ, ಶಾಸ್ತ್ರ, ಕೊನೆಗೆ ನಿಘಂಟು 
ಪದ್ಯದಲ್ಲಿಯೇ ಇರುತ್ತಿದ್ದುವು ; ಇದರಿಂದ, ಅದನ್ನು ಗಟ್ಟಿಮಾಡಿ ಜ್ಞಾಪಕ 
ದಲ್ಲಿಟ್ಟುಕೊ ಳುವುದು ಸುಲಭವಾಗಿತ್ತು. 

ಭಾರತದ ಕಥೆ ಬಹು ದೊಡ್ಡದು; ಆದ್ದರಿಂದ ಆದನ್ನು ಹದಿನೆಂಟು 
"ಪರ್ವ 'ಗಳಾಗಿ ವಿಭಾಗಮಾಡಿದೆ; ರಾಮಾಯಣದಲ್ಲಿ ಈ ವಿಭಾಗಗಳನ್ನು 
"ಕಾಂಡ 'ವೆಂದು ಕರೆದಿದೆ; ಜೈಮಿನಿಭಾರತ ಮುಂತಾದ ಈಚಿನ ಗ್ರಂಥ 
ಗಳಲ್ಲಿ " ಸಂಧಿ' ಎನ್ನುವುದು ಒಂದು " ಅಧ್ಯಾಯ.' ಅಂಥ ಹಲವು ಅಧ್ಯಾಯ 
ಗಳು ಸೇರಿ ಆಗುವ ಒಂದು ಭಾಗಕ್ಕೆ. ಪರ್ವವೆಂದು ಹೆಸರು. ಪರ್ವವೆಂದರೆ 
ಗೆಣ್ಣು; ಉದ್ದವಾದ ಕಬ್ಬಿನ ಒಲ್ಲೆ! ಯಲ್ಲಿ ಗೆಣ್ಣು ಗಳು ಹೇಗೋ ಭಾರತದಲ್ಲಿ 
ಪರ್ವಗಳು ಹಾಗೆ. ಮುಂದೆ ಈ ಹದಿನೆಂಟು ಪರ್ವಗಳ ಹೆಸರನ್ನೂ ಅದರಲ್ಲಿ 
ನಡೆಯುವ ಕಥೆಯನ್ನೂ ಸೂಚಿಸಿದೆ: 


ಮಹಾಭಾರತ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಅದರ ಸ್ಥಾನ ೨೦೫ 

೧. ಆದಿಪರ್ವ- ಭಾರತ ಕಥೆಯ ಪೀಠಿಕೆ; ಕೌರವ ಪಾಂಡವರು ಹುಟ್ಟಿ 
ಬೆಳೆಯುತ್ತಾರೆ; ದುರ್ಯೋಧನನು ಹೊಟ್ಟಿಯಕಿಚ್ಚಿ ನಿಂದ ಪಾಂಡವರನ್ನು 
ಅರಗಿನ ಮನೆಯಲ್ಲಿರಿಸಿ ಅದಕ್ಕೆ ಬೆಂಕಿ ಇಡಿಸಿ ಅವರನ್ನು ಸುಡಿಸ 
ಬೇಕೆಂದಿರುತ್ತಾನೆ; ಅವರು ತಪ್ಪಿಸಿಕೊಂಡು ಹೋಗಿ ಅಲ್ಲಿ ಇಲ್ಲಿ ಅಲೆದು 
ಕೊನೆಗೆ ದ್ರೌಪದಿಯನ್ನು ಮದುವೆಯಾಗುತ್ತಾರೆ; ಆಗ ಧೃತರಾಷ್ಟ್ರ ನು 
ಅವರನ್ನು ಕರೆಸಿಕೊಳ್ಳುತ್ತಾನೆ. 

೨. ಸಭಾಪರ್ವ--ಧರ್ಮರಾಜನು ರಾಜಸೂಯಯಾಗ ಮಾಡುತ್ತಾನೆ ; 
ಆ ಯಾಗದ ವೈಭವವನ್ನು ನೋಡಿ ದುರ್ಯೋಧನನಿಗೆ ಹೊಟ್ಟಿಯಕಿಚ್ಚು 
ಹುಟ್ಟುತ್ತದೆ; ಜೂಜಿನಲ್ಲಿ ಪಾಂಡವರನ್ನು ಸೋಲಿಸಿ ಅವರನ್ನು ಕಾಡಿಗೆ 
ಕಳುಹಿಸುತ್ತಾನೆ. 

೩. ವನಪರ್ವ--ಪಾಂಡವರು ಹನ್ನೆ ರಡುವರ್ಷ ಕಾಡಿನಲ್ಲಿ ಇರುತ್ತಾರೆ; 
ಅರ್ಜುನನು ಈಶ್ವರನಿಂದ ಪಾಶುಪತಾಸ್ತ್ರವನ್ನೂ, ಇಂದ್ರನಿಂದ ವರಗಳನ್ನೂ 
ಪಡೆದು ಬರುತ್ತಾನೆ. ಈ ಪರ್ವದಲ್ಲಿ ಹಲವು ಉಪಕಥೆಗಳು ಬರುತ್ತವೆ. 
ಅವೆಲ್ಲಾ ಮುಖ್ಯವಾಗಿ ಧರ್ಮರಾಜನ ಸಮಾಧಾನಕ್ಕಾಗಿ ಹೇಳಿದವು. 
ಸಾವಿತ್ರಿಯ ಕಥೆ, ನಳದಮಯಂತಿಯರ ಕಥೆ ಬರುವುದು ಇಲ್ಲಿಯೇ, 

೪. ವಿರಾಟಿಪರ್ವ- ಪಾಂಡವರು ವೇಷ ಮರಸಿಕೊಂಡು ಒಂದು ವರ್ಷ 
ಇರಬೇಕಾಗಿತ್ತು ; ಅದರಂತೆ ಅವರು ವಿರಾಟಿರಾಜನ ಹತ್ತಿರ ಇರುತ್ತಾರೆ; 
ಆಗ ದುರ್ಯೋಧನನು ವಿರಾಟನ ಗೋವುಗಳನ್ನು ಕದಿಯುವುದಕ್ಕೆ ಬರಲು 
ಅರ್ಜುನನು ಅವನನ್ನು ಸೋಲಿಸಿ ಓಡಿಸುತ್ತಾನೆ. ಅಂದಿಗೆ ಸರಿಯಾಗಿ 
ಪಾಂಡವರ ಅಜ್ಞಾತವಾಸ ಮುಗಿದಿರುತ್ತದೆ. 


೫. ಉದ್ಯೋಗಪರ್ವ--ಉದ್ಯೋಗವೆಂದರೆ ಯತ್ನ ; ಇದರಲ್ಲಿ ಎರಡು 
ಪಕ್ಷದವರೂ ಯುದ್ಧಕ್ಕೆ ಸಿದ್ಧಮಾಡಿಕೊಳ್ಳುತ್ತಾರೆ. ಕೃಷ್ಣನು ಸಂಧಿಮಾಡಿಸಿ 
ಯುದ್ಧ ತಪ್ಪಿಸೋಣವೆಂದು ನೋಡುತ್ತಾನೆ; ಆದರೆ ದುರ್ಯೋಧನನು 
ಪಾಂಡವರಿಗೆ ಒಂದು ಸೂಜಿಯ ಮೊನೆಯಷ್ಟು ನೆಲವನ್ನೂ ಕೊಡುವುದಕ್ಕೆ. 
ಇಷ್ಟಪಡದೆ ಇದ್ದದ್ದರಿಂದ ಯುದ್ದ: ವಾಗಲೇ ಬೇಕಾಯಿತು. 


೨೦೬. ಭಾಷಣಗಳು ಮತ್ತು ಲೇಖನಗಳು 

೬. ಭೀಷ್ಮಪರ್ವ- ಇದರಲ್ಲಿ ಭೀಷ್ಮನು ಹತ್ತುದಿನ ಯುದ್ಧ ಮಾಡಿ 
ಬೀಳುತ್ತಾನೆ; ಯುದ್ಧಾ ರಂಭದಲ್ಲಿ ಅರ್ಜುನನು ನೆಂಟರಿಷ್ಟರ ಮೇಲೆ ಯುದ್ಧ 
ಮಾಡಲಾಕೆನೆಂದು ಹಿಂತೆಗೆಯಲು ಕೃಷ್ಣನು ಅವನಿಗೆ ಬ.ದ್ಧಿಹೇಳಿ ಯುದ್ಧ 
ಮಾಡುವಂತೆ ಅವನನ್ನು ಪ್ರೇರಿಸುತ್ತಾನೆ. ಇದೇ ಲೋಕಪ್ರಸಿದ್ದವಾದ 
" ಭಗವದ್ಗೀತೆ. 

೭ ದ್ರೋಣಪರ್ವ-ದ್ರೋಣನು ಸೇನಾಪತಿಯಾಗಿ ಐದು ದಿನ 
ಯುದ್ಧ ನಡಸಿ ತನ್ನ ಮಗ ಅಶ್ವತ್ಥಾಮನು ಸತ್ತ್ವನೆಂದುಕೊಂಡು ಯುದ್ಧ ನಿಲ್ಲಿಸಿ 
ಜೇಹಔಡುತ್ತಾ,ಕೆ.. ಅಭಿಮನ್ಯು: ಮ್ನ ಸೈಂಧವನು ಕೊಲ್ಲಳು ಪ್ರತಿಯಾಗಿ 
ಅವನನ್ನು ನ್ಲ್ಲಿ ಅರ್ಜುನನು ಕೊಲ್ಲುತ್ತಾ ಸೆ. 

ಲ ಸಸರ್ಷವಿಕೆನ ೯೯ನು ಸೇನಾಪತಿಯಾಗಿ ಎರಡು ದಿನ ಯುದ್ಧ 
ಮಾಡಿ ಸಾಯುತ್ತಾನೆ. 

೯. ಶಲ್ಕಪರ್ವ- ಶಲ್ಯನು ಅರ್ಧದಿವಸ ಯುದ್ಧಮಾಡಿ ಸಾಯಲು, 
ದುರ್ಯೋಧನನು ಓಡಿಹೋಗಿ ಮಡುವಿನಲ್ಲಿ ಅಡಗಿಕೊಳ್ಳುತ್ತಾನೆ. ಪಾಂಡವರ 
ಮೂದಲಿಕೆಯಿಂದ ಅವನು ಹೊರಕ್ಕೆ ಬಂದು ಭೀಮನೊಡನೆ ಗದಾಯುದ್ಧ 
ಮಾಡಿ ತೊಡೆ ಮುರಿದು ಬೀಳುತ್ತಾನೆ. 

೧೦. ಸೌಪ್ತಿಕಪರ್ವ-ಸೌಪ್ತಿಕ ಎಂದರೆ ನಿದ್ರೆಮಾಡುತ್ತಿರುವವರದು. 
ಯುದ್ಧ ನಿಂತಿತೆಂದು ಪಾಂಡವರ ಕಡೆಯವ! ರರೂ ನಿಶ್ಚಿ! ೦ತರಾಗಿ ರಾತ್ರಿ 
ನಿದ್ರೆ: ಮಾಡುತ್ತಿ ತ್ತಿರಲು, ಹೆಸರು ಹೇಳುವುದಕ್ಕೂ ಒಂದು ಪಿಳ್ಳೆ ಇತತ 
ಅಶ್ವತ್ಥಾಮನು ಅವರೆಲ್ಲರನ್ನೂ ಕೊಂದುಹಾಕುತ್ತಾನೆ. ಪಾಂಡಸರು ಆಗ ಅಲ್ಲಿ 
ಇಲ್ಲದ್ದರಿಂದ ಬದುಕಿಕೊಂಡರು. 

ಹೀಗೆ ಭಾರತಯುದ್ಧ ಹದಿನೆಂಟು ದಿನ ನಡೆಯಿತು. 

೧೦. ಸ್ತ್ರೀಪರ್ವ- ಇದರಲ್ಲಿ ಗಂಡಂದಿರನ್ನು buses ಹೆಂಗಸರೂ 
ಮಕ್ಕಳನ್ನು ಸ ಳೆರುಳೊಂಡ ಗಾಂಧಾರಿ ಧೃತರಾಷ್ಟ್ರ ರೂ ಗೋಳಾಡುತ್ತಾರೆ. 

೧೨. ಶಾಂತಿಸರ್ವ- ಧರ್ಮರಾಜನಿಗೆ ಪಟ್ಟಾ ಸಾಜಾ ದೆ. ಅವನು 
ಉತ್ತರಾಯಣ ಬರಲೆಂದು ಇನ್ನೂ ಜೀವಹಿಡಿದುಕೊಂಡಿದ್ದ ಅತ 
ಧರ್ಮವನ್ನು ಕೇಳುತ್ತಾನೆ. 


ಮಹಾಭಾರತ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಅದರ ಸ್ಥಾನ ೨೦೭೬ 

೧೩. ಅನುಶಾಸೆನಪರ್ವ-ಭೀಷ್ಮನು' ತನ್ನ ಧರ್ಮೋಪದೇಶವನ್ನು 
ಮುಂದುವರಿಸಿ, ಸಾಯುತ್ತಾನೆ. 

೧೪. ಅಶ್ವಮೇಧಪರ್ವ--ಧರ್ಮರಾಜನು ಅಶ್ವಮೇಧಯಜ್ಞ ಮಾಡು 
ತ್ತಾನೆ. ಈ ಭಾಗದ ಕಥೆಯೇ ಜೈಮಿನಿ ಭಾರತದಲ್ಲಿ ಇರುವುದು. 

೧೫. ಆಶ್ರಮವಾಸಪರ್ವ- ಇದರಲ್ಲಿ ಧೃತರಾಷ್ಟ್ರ) ಗಾಂಧಾರಿ ಕುಂತಿ 
ವಿದುರ ಸಂಜಯ ಇವರು ತಪಸ್ಸಿಗೆಂದು ಕಾಡಿಗೆ ಹೋಗಿ ಅಲ್ಲಿ ಕಾಡು 
ಕಿಚ್ಚಿಗೆ ಸಿಕ್ಕಿ ಸಾಯುತ್ತಾರೆ. 

೧೬, ಮಾೌಸಲಪರ್ವ--ಮುಸಲವೆಂದರೆ ಒನಕೆ; ಒನಕೆಯೇ ಕಾರಣ 
ವಾಗಿ ಯಾದವರು ಹೊಡೆದಾಡಿ ಸಾಯುತ್ತಾರೆ; ಕೃಷ್ಣ ಬಲರಾಮರು 
ದೇಹಬಿಡುತ್ತಾರೆ. 

೧೭. ಮಹಾ ಪ್ರಸ್ಥಾನಪರ್ವ-ಮಹಾ ಪ್ರಸ್ಥಾನವೆಂದರೆ ದೊಡ್ಡ 
ಪ್ರಯಾಣ ; ಮಹಾಯಾತ್ರೆ ; ಪಾಂಡವರು ತಮ್ಮ ರಾಜ್ಯವನ್ನು ಪರಿಕ್ಷ್ಮಿ ತಿಗೆ 
ಕೊಟ್ಟು ಸ್ವರ್ಗಕ್ಕೆ ಪ್ರಯಾಣ ಹೊರಡುತ್ತಾರೆ ; ದಾರಿಯಲ್ಲಿ ಒಬ್ಬೊಬ್ಬರಾಗಿ 
ಬಿದ್ದು ಧರ್ಮರಾಜನೊಬ್ಬನು ತನ್ನ ದೇಹದಲ್ಲಿಯೇ ಸ್ವರ್ಗಕ್ಕೆ ಹೋಗುತ್ತಾನೆ. 

೧೮. ಸ್ವರ್ಗಾರೋಹಣ ಸರ್ವ--ಅಲ್ಲಿ ಧರ್ಮರಾಜನಿಗೆ ಮೊದಲು ನರಕ 
ದರ್ಶನವಾಗಿ ಆಮೇಲೆ ಸ್ವ ರ್ಗ ಅಭಿಸುತ್ತದೆ. ಕರ್ಣ ದುರ್ಯೋಧನರೂ 
ಕೂಡ ಕಾದಿ ಮಡಿದು, ಕ್ಷತ್ರಿಯ ಧರ್ಮವನ್ನು ನಡಸಿದ್ದರಿಂದ ಅವರಿಗೂ 
ನೀರಸ್ವರ್ಗ ಬರುತ್ತದೆ. 

ಇದಾದ ಮೇಲೆ " ಹರಿವಂಶ 'ವೆಂಬ ಒಂದು ಭಾಗದಲ್ಲಿ ಕೃಷ್ಣನ ಚರಿತ್ರೆ 
ಬರುತ್ತದೆ; ಅದು ನಿಜವಾಗಿ ಭಾರತಕ್ಕೆ ಸೇರಿದ್ದಲ್ಲ. 

ಮಹಾಭಾರತವು ಬನಮೇಜಯರಾಯನ ಕಾಲದ ಕಥೆಯೊಂದು ಕಳಸಲಾಗು 
ವುದಿಲ್ಲ; ಅದು ಇಂದಿಗೂ, ಎಂದಿಗೂ, ಹೊಸದೇ. ಏಕೆಂದರೆ ದಾಯಾದರ 
ವ್ಯಾಜ್ಯ ಯಾವಾಗ ಇಲ್ಲ? ಕ್ಸ ತ್ರಿಯರ ಕಥೆಯಾದರೂ ಅದರಿಂದ ಎಲ್ಲ 
ಜಾತಿಯ ಜನರೂ, ಎಲ್ಲ ದೇಶದ ಜನರೂ ಕಲಿಯತಕ್ಕ. ನೀತಿ ಬಹಳವಾಗಿ 
ಇದೆ. ಅದು ಕಥೆಯೊಡನೆ, ಮನಸ್ಸಿಗೆ ನಾಟುವಂತೆ, ಕಣ್ಣಿಗೆ ಕಟ್ಟುವಂತೆ, 
ಬೆರೆದುಬಂದಿದೆ. ಕಥೆ ಯಾರಿಗೆ ಬೇಡ? ಮಕ್ಕಳಿಂದ ಮುದುಕರವರೆಗೆ ಎಲ್ಲಾ 


೨೦೮ ಭಾಷಣಗಳು ಮತ್ತು ಲೇಖನಗಳು 


ಕಾಲದ ಎಲ್ಲಾ ದೇಶದ ಜನರಿಗೂ ಕಥೆ ಪ್ರಿಯವಾದದ್ದು. ಯಾವ ಕಾವ್ಯ 
ಜಾತಿಯಾಗಲಿ, ಅದರಲ್ಲಿ ಹೂರಣವಾಗಿ ಕಥೆ ಇದ್ದೆ € ಇರುತ್ತದೆ. ಭಾರತದಲ್ಲಿ 
ಈ ಕಥೆಗಳ ಸಮಾರಾಧನೆ! ಅದರಲ್ಲಿ ಎಷ್ಟು ಬಗೆಯ, ಎಂಥೆಂಥ ರುಚಿಯ 
ಎಷ್ಟು ಕಥೆಗಳು ಬರುತ್ತವೆ 1- ದೇವತೆಗಳ ಕಥೆ, ರಾಕ್ಚ, ಸರ ಕಥೆ, ವೀರರ 
ಕಥೆ, ಪತಿವ್ರತೆಯರ ಕಥೆ, ಮೃಗ ಪಕ್ಷಿ ಹಾವು ಮುಂಗಸಿ ಮುಂತಾದ 
ಪ್ರಾಣಿಗಳ ಕಥೆ, ಪುರಾಣಕಥೆ, ಪುಣ್ಯಕಥೆ, ನೀತಿಕಥೆ, ಯಸಿಗಳ ಕಥೆ, ತಪಸ್ವಿ 
ಗಳ ಕಥೆ, ತ್ಯಾಗಿಗಳ ಕಥೆ, ಯೋಗಿಗಳ ಕಥೆ, ಉಪಶಾಂತರ ಕಥೆ, ಉಗ್ರರೂಪಿ 
ಗಳ ಸಥ್ಳ, ಇತ್ಯಾದಿ. ಇವು ಮುಂದೆ ಬರುವ ಸಂಸ್ಕ ತೆ ಸಾಹಿತ್ಯಕ್ಕೂ 
ದೇಶಾಭಾಷಾ ಸಾಹಿತ್ಯಕ್ಕೂ ಆಧಾರವಾಗುತ್ತವೆ. ಹಲವು ದೇಶಾ೦ತರಗಳಿಗೂ 
ಹೋಗಿ ಆಯಾ ಭಾಷಾ ಸಾಹಿತ್ಯಗಳಿಗೆ ಸೇರಿಹೋಗಿವೆ. ಲೋಕಪ್ಪಸಿದ್ಧ 
ವಾದ ಶಾಕುಂತಲ ನಾಟಕವು ಭಾರತದಲ್ಲಿ ಬರುವ ಒಂದು ಕಥೆಯ ಆಧಾರದ 
ಮೇಲೆ ಹುಟ್ಟಿದ್ದು. ಇಂಥ ಉಪಕಥೆಗಳನ್ನು ಉಪಾಖ್ಯಾನವೆಂದು ಕರೆಯು 
ತ್ತಾರೆ. ಮತ್ತೊಂದು ವಿಶೇಷವೇನೆಂದರೆ, ರಾಮಾಯಣದ ಕಥೆಯೂ ಇದರಲ್ಲಿ 
ಇಂಥ ಒಂದು ಉಪಾಖ್ಯಾನವಾಗಿ ಬರುತ್ತದೆ. ಕೃಷ್ಣಲೀಲೆಗಳು ಸೂಚಿತ 
ವಾಗಿರುವುದಲ್ಲದೆ, ಕೃಷ್ಣನು ಅರ್ಜುನನ ಸಾರಥಿಯಾಗಿ, ಪಾಂಡವರ ಮಂತ್ರಿ 
ಯಾಗಿ, ಅವರನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಂಡುಕೊಂಡು, ಭಾರತ 
ವನ್ನು ನಡಸುತ್ತಾನೆ. ಆದ್ದರಿಂದ ಭಾರತದಲ್ಲಿ ರಾಮಾಯಣ ಭಾಗವತ 
ಗಳೆರಡೂ ಅಡಕವಾಗಿವೆ. ಅರ್ಜುನನಿಗೆ ನಾರಾಯಣನ ಅವತಾರವಾದ 
ಕೃಷ್ಣನು ಹೇಗೆ ಆಪ್ತನೋ ಶಿವನೂ ಹಾಗೇ ಆಪ್ತ : ಅವನ ಶೌರ್ಯವನ್ನು 
ಮೆಚ್ಚಿ ಅವನಿಗೆ ಪಾಶುಪತಾಸ್ತ್ರವನ್ನು ಕೊಟ್ಟವನು. ಆದ್ದರಿಂದ ಭಾರತವು 
ಶೈವರಿಗೂ ವೈಷ್ಣ: ವರಿಗೂ ಒಂದೇ ಸಮನಾಗಿ ಪೂಜ್ಯವಾಗಿದೆ. ಭರತಖಂಡದಲ್ಲಿ 
ಹಿಮಾಲಯದಿಂದ ಕನ್ಯಾಕುಮಾರಿಯ ವರೆಗೆ ಎಲ್ಲರೂ ಅದನ್ನು ಮೆಚ್ಚು 
ವವರೇ, ಗೌರವಿಸುವವರೇ. ಭಾರತೀಯರಾದ ನಾವೆಲ್ಲಾ ಒಂದೇ ಎಂಬ 
ಭಾವನೆ ಉಂಟಾಗಲು, ಭಾರತ ರಾಮಾಯಣಗಳಿಂದ ತುಂಬ ಸಹಾಯ 
ವಾಗಿದೆ. ಅವು ಕಾಶಿ ರಾಮೇಶ್ವರಗಳ ಹಾಗೆ ಹಿಂದೂಜನರಿಗೆ ವುಣ್ಯ 
ತೀರ್ಥಗಳು. 


ಮಹಾಭಾರತ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಅದರ ಸ್ಥಾನ ೨೦೯ 

ಭಾರತವು ಕ್ಷತ್ರಿಯರ ಕಥೆ, ಯುದ್ಧದ ಕಥೆ. ಆದ್ದರಿಂದ ಅದರಲ್ಲಿ ಶೂರರ 
ವೀರಕಾರ್ಯಗಳು ಚಿತ್ರಿತವಾಗಿವೆ. ಪಾಂಡವರಷ್ಟೇ ಶೂರರು ಕೌರವರು ; 
ಅವರೊಡನೆ ಕಾದಲು ಪಾಂಡವರು ಬಹುಕಾಲ ಸಿದ್ಧ. ತೆ ಮಾಡಿಕೊಂಡು ಪಡೆ 
ಕಟ್ಟಿಕೂಳ್ಳಬೇಕಾಯಿತು. ಪಾಂಡವರ ಕಡೆಗಿಂತ ಕೌರವರ ಕಡೆಯೇ ಹೆಚ್ಚು 
ಸೇನೆಯಿತ್ತು. ಪಾಂಡವರ ಕಡೆ ಏಳು ಅಕ್ಸಾ ಹಿಣಿ, ಕೌರವರ ಕಡೆ ಹನ್ನೊಂದು 
ಅಕ್ಷ! ಹಿಣಿ; ಇವಷ್ಟೂ ನಿರ್ನಾಮವಾಯಿತು. “ ಏಳೂ ಹನ್ನೊಂದೂ ಆಗಿ 
ಹೋಯಿತು!” ಎಂದು ಹೇಳುವುದರ ಅರ್ಥ ಇದೇಯೆ. ಅಕ್ಸೌ ಹಿಣಿಯೆಂದರೆ 
೨೧,೮೭೦ ರಥ, ಅಷ್ಟೇ ಆನೆ, ಅದರ ಮೂರರಷ್ಟು ಕುದುರೆ, ಐದರಷ್ಟು 
ಕಾಲಾಳು. ಈ ಸೇನೆಯನ್ನು ತಂದಿದ್ದ ಸಾವಿರಾರು ಸಾಮಂತರಾಜರೂ 
ಈ ಯುದ್ಧದಲ್ಲಿ ಹೆಸರಿಲ್ಲದಂತಾಗುತ್ತಾರೆ; ಯಾದವರೂ ಕುಡಿದು ಮತ್ತರಾಗಿ 
ತಮ್ಮಲ್ಲಿ ತಾವೇ ಹೊಡೆದಾಡಿ ಸಾಯುತ್ತಾರೆ ; ಆದ್ದರಿಂದ ಕೊನೆಗೆ ಕಂಡು 
ಬರುವುದು ವೀರರ ಉತ್ಸಾಹವಲ್ಲ, ಈ ಸರ್ವನಾಶದ ಚಿ೦ತೆಯಿಂದ ಬರುವ 
ನಿರುತ್ಸಾ | ಹ್ಮ ಮಧ್ಯೆಮಧ್ಯೆ ಶೃಂಗಾರ, ಹಾಸ್ಯ ಮುಂತಾದ ಇತರ ರಸಗಳೂ 
ಬರುತ್ತವೆ. ಆದರೆ ಭಾರತವನ್ನು ಓದಿ ಮುಚ್ಚಿಟ್ಟರೆ ಮನಸ್ಸಿಗೆ ಒಂದು 
ವಿಧವಾದ ವೈರಾಗ್ಯ ಬರುತ್ತದೆ. ಇದನ್ನು ಈಗ್ಗೆ ಸುಮಾರು ಒಂದು ಸಾವಿರ 
ವರ್ಷದ ಕೆಳಗೆ ಕಾಶ್ಮೀರದಲ್ಲಿದ್ದ ಕ್ಷ «ಮೇಂದ್ರನೆಂಬ ಕವಿಯು ಒಂದು ಶ್ಲೋಕ 
ದಲ್ಲಿ ಹೇಳಿದ್ದಾ, ನದ 

ರತ್ನೋ ದಾರಚತುಸ್ಸಮುದ್ರರಚೆನಾಂ ಭುಕ್ತ್ವಾ ಭುವಂ ಕೌರವೋ 

ಭಗ್ನೋರುಃ ಪತಿತಃ ಸ ನಿಷ್ಟರಿಜನೋ ಜೀವನ್‌ ವೃಕೈರ್ಭಕ್ಷಿತಃ | 

ಗೋಪೈರ್ವಿಶ್ವಜಯೀ ಜಿತಃ ಸ ವಿಜಯಃ ಕಕ್ಷೈಃ ಕ್ಲಿತಾ ವೃಷ್ಣಯಃ 

ತಸ್ಮಾತ್‌ ಸರ್ವಮಿದಂ ವಿಚಾರ್ಯ ಸುಚಿರಂ ಶಾಂತ್ಯೈ ಮನೋ ದೀಯತಾ || 
ಅರ್ಥ ಕೌರವನು ನಾಲ್ಕು ಸಮುದ್ರಗಳೇ ಕೊನೆಯಾದ ಭೂಮಂಡಲ 
ವನ್ನು ಆಳಿ, ಕೊನೆಗೆ ತೊಡೆ ಮುರಿಸಿಕೊಂಡು ಬಿದ್ದನು; ಹತ್ತಿರ ಒಬ್ಬರೂ 
ಇಲ್ಲದಂತಾಗಿ, ಬದುಕಿದ್ದಾ ಗಲೇ ಅವನನ್ನು ತೋಳಗಳು ಕಿತ್ತುಕೊಂಡು 
ತಿಂದುವು. ಪ್ರುಪಂಚವನ್ನೆ ಲ್ಲಾ ಗೆದ್ದು "ವಿಜಯ 'ನೆನ್ನಿಸಿಕೊಂಡ ಅರ್ಜುನನು 
ಕೊನೆಯಲ್ಲಿ ದನಕಾಯುವವರಿಗೆ ಸೋತನು. ಯಾದವರು ಕಕ್ಷ ಸ್ರತಿಕ್ಷಿ 


೨೧೦ ಭಾಷಣಗಳು ಮತ್ತು ಲೇಖನಗಳು 
ಗಳಾಗಿ ನಿಂತು ಹೊಡೆದಾಡಿ ಹಾಳಾದರು. ಆದ್ದರಿಂದ ಇದೆಲ್ಲವನ್ನೂ ವಿಚಾರ 
ಮಾಡಿ ಶಾಂತಿಯ ಕಡೆಗೆ ಮನಸ್ಸುಕೊಡಿ ! 

"ಅಂತು ಇಂತು ಕುಂತಿಯ ಮಕ್ಕಳಿಗೆ ರಾಜ್ಯವಿಲ್ಲ' ಎಂದು ಕನ್ನಡದಲ್ಲಿ 
ಒಂದು ಗಾದೆಯಿದೆ. ಇದು ಸ್ವಲ್ಪಮಟ್ಟಿಗೆ ನಿಜ. ಮೊದಮೊದಲು ಪಾಂಡವರಿಗೆ 
ರಾಜ್ಯವಿರಲಿಲ್ಲ ; ಆಮೇಲೆ ಬಂತು; ಬಂದರೂ ಅದನ್ನು ಅವರು ಹೆಚ್ಚು! ದಿನ 
ಅನುಭವಿಸಲ್ಲಿ ; ಅದರ ಕಷ್ಟ ಸುಖಗಳೆಲ್ಲಾ ಸಾಕಾಗಿತ್ತು ; ಆದ್ದರಿಂದ ರಾಜ್ಯ 
ವನ್ನೂ ಕೋಶವನ್ನೂ ಈ ಲೋಕವನ್ನೂ ಬಿಟ್ಟು ಸ್ವರ್ಗಕ್ಕೆ ಹೋದರು. 
ದುರ್ಯೋಧನನಿಗೆ ರಾಜ್ಯವಿದ್ದ! ರೂ ಅವನು ಮುಳ್ಳಮೇಲೆ ಇದ್ದ. ತೆ ಇದ್ದ ನು 
ಪಾಂಡವರಿಗೆ ದೊ ್ರೀಹಮಾಡಿ, ಮೋಸಮಾಡಿ, ಅವರನ್ನು ಕಾಡಿಗೆ ಓಡಿಸಿದನು; 
ಮತ್ತೆ ಕುಂಟುಯುಕ್ತಿ ತೆಗೆದು ಅವರನ್ನು ಕಾಡಿಗೆ ಅಟ್ಟಿ ತಾನು ಶಾಶ್ವತವಾಗಿ 
ರಾಜ್ಯವಾಳಿಕೊಂಡು ಇರಬೇಕೆಂಬುದು ಅವನ ಇಷ್ಟವಾಗಿತ್ತು. ಆದರೆ 
ಅನ್ಯಾಯ ಅಧರ್ಮ ಎಷ್ಟುದಿನ ನಿಲ್ಲುತ್ತದೆ ? ದುಶ್ಶಾಸನ, ಶಕುನಿ, ಕರ್ಣ 
ಮುಂತಾದ ದುರ್ಮಂತ್ರಿಗಳು ಅವನ ಹತ್ತಿರ ಸೇರಿಕೊಂಡು ಅವನ ದುರ್ಬುದ್ಧಿ 
ಯನ್ನು ಹೆಚ್ಚಿಸಿದರು ; ಧೃತರಾಷ್ಟ್ರ ೨ನು ವಿವೇಕಿಯಾದರೂ ಮಗನ ಮೇಲಣ 
ಅಭಿಮಾನದಿಂದ ಅವನ ಕಡೆಯೇ ಸೇರಿಕೊಂಡನು; ವಿದುರನು ಆಡುತ್ತಿದ್ದ 
ವಿವೇಕದ ಮಾತುಗಳು ಯಾರಿಗೂ ರುಚಿಸಲಿಲ್ಲ. ಹೀಗಾಗಿ ದುರ್ಯೋ 
ಧನನು ತನ್ನ ದುರ್ಗುಣಗಳಿಂದ, ಒಂದು ದಿನವೂ ನೆಮ್ಮದಿಯೆಂಬುದನ್ನೇ 
ಕಾಣದೆ, ಅಕಾಲಮೃತ್ಯುವನ್ನು ಪಡೆದನು; ಘೋರಮರಣವನ್ನು 
ಹೊಂದಿದನು. ಸಾಯುವವನು ಒಬ್ಬ ಸತ್ತನೇ ? ಕೌರನವಂಶವೇ ನಿರ್ನಾಮ 
ವಾಯಿತು ; ಹೆಂಗಸರ, ಮಕ್ಕಳ, ದಿಕ್ಕಿಲ್ಲದವರ ಗೋಳು ದೇಶದಾದ್ಯಂತವೂ 
ತುಂಬಿಹೋಯಿತು. ರಾಜನನ್ನು ನಂಬಿದ ಪ್ರಜೆಗಳಿಗೆ ಇದೇ ಗತಿಯೇ? ಅವರ 
ಯೋಗಸ್ಷೆ( ೇಮವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ತನ್ನ ಆತೆದುರಾಶೆಗಳನ್ನು 
ರಾಜನು ತ್ಯಜಿಸಬೇಕು. ರಾಜನು ಅನ್ಯಾಯಕ್ಕೆ, ಅಧರ್ಮಕ್ಸೆ, ಹೋಗ 
ಬಾರದು ; ರಾಜನಂತೆಯೇ ಪ್ರಜೆಯೂ ಆಗುತ್ತದೆ; ರಾಜನು ಒಳ್ಳೆಯವ 
ನಾದರೆ ದೇಶವೂ ಒಳ್ಳೆಯದಾಗುತ್ತದೆ ; ಅವನು ರಾಜರ್ಷಿಯೆನ್ತಿ. ಸಿಕೊಳ್ಳು 
ತ್ತಾನೆ; ಅವನ ತಪಸ್ಸಿನ ಫಲದಿಂದ ದೇಶದಲ್ಲಿ ಸುಭಿಕ್ಷವಾಗುತ್ತದೆ, ಕ್ಷೇಮ 


ಮಹಾಭಾರತ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಅದರ ಸ್ಥಾನ ೨೧೧ 
ಏರುತ್ತದೆ, ಸುಖವಿರುತ್ತದೆ, ಶಾಂತಿಯಿರುತ್ತದೆ. ಇದನ್ನೆ € ಭಾರತವು "ರಾಜಾ 
ಕಾಲಸ್ಯ ಕಾರಣ೦ ' ಎಂದು ಹೇಳುವುದು. ಜನರೂ ಧರ್ಮದಲ್ಲಿ ನಡೆಯ 
ಬೇಕು; ಧರ್ಮವೆಂದರೆ ಸರಿಯಾದದ್ದು ೨ ನ್ಯಾಯವಾದದ್ದು. . ಧರ್ಮದಿಂದಲೇ 
ಲೋಕ ನಿಂತಿರುವುದು, ನಡೆಯುತ್ತಿರುವುದು. ಇದಂತೂ ಭಾರತೀಯರಾದ 
ನಮ್ಮ ದೃಢವಾದ ನಂಬಿಕೆ. 

ಯತೋ ಧರ್ಮಸ್ತತೋ ಜಯಃ” 

' ನಾನು ಈಚೆಗೆ ಬರೆದು ಪ್ರಕಟಿಸಿದ ಆ ವಚನ ಭಾರತ ಗ್ರಂಥದ 
ಒಂದು ಪ್ರತಿಯನ್ನು ನನ್ನ ವಿದ್ಯಾಗುರ.ಗಳಾದ ಪ್ರೊ || ಎಂ. ಹಿರಿಯಣ್ಣ 
ನವರಿಗೆ ಅರ್ಪಿಸಿದಾಗ ಅವರು ತುಂಬ ಸಂತೋಷನಟ್ಟು “ ಮಹಾಭಾರತದಲ್ಲಿ 
ಭಾರತೀಯ ಸಂಸ್ಕ ಎತಿಯನ್ನೆ. ಲ್ಲಾ ಒಂದು ಉಂಡೆಯಾಗಿ ನೋಡಬಹುದು. 
ಆದ್ದರಿಂದ ಈ ಗ್ರಂಥವನ್ನು ಬರದು ಬಹು ಒಳ್ಳೆಯ ಇಲಸಮಾಡಿದಿರಿ । '' 
ಎಂದರು. ಅದು ಸರ್ವಥಾ ಸತ್ಯವಾದ ಮಾತು. ಪ್ರಾಚೀನ ಭರತಖಂಡದ 
ಜನ ಜೀವನವನ್ನು ಮಥನಮಾಡಿದಾಗ ತೇಲಿದ ಬೆಣ್ಣೆಯ ಮುದ್ದೆ ಮಹಾ 
ಭಾರತ,-ಶುದ್ಧ ವಾದ, ಅಪ್ಪಟವಾದ, ನವನೀತ. ಏಕೆಂದರೆ ಮಹಾಭಾರತ 
ಹುಟ್ಟಿದಾಗ ಕ್ರೈಸ್ತ, ಬೌದ್ಧ, ಇಸ್ಲಾಂ ಸಂಸ್ಕೃತಿಗಳು ನಮ್ಮ ದೇಶಕ್ಕೆ 
ಇನ್ನೂ ಬಂದಿರಲಿಲ್ಲ. ಅವುಗಳಿಗೆ ಸ್ಕಾಪಕ (ಅಥವಾ ಪ್ರಕಾಶಕ) ರಾದ 
ಕ್ರಿಸ್ತ, ಬುದ್ಧ, » ಪೈಗಂಬರ್‌ ಇವರೇ ಇನ್ನೂ ಹುಟ್ಟಿರಲಿಲ್ಲ. ಬೌದ್ಧ ಧರ್ಮವೂ 
ಭಾರತೀಯ ಧರ್ಮವೇ ; ಬುದ್ಧ ಹುಟ್ಟಿದ್ದು ಭರತಖಂಡದಲ್ಲಿಯೇ, ಅದರ 
ಸಂಸ್ಕೃತಿಯ ಒಂದು ಫಲವಾಗಿಯೇ ಮತ್ತು ಅದರ ಹಿನ್ನೆ ಲೆಯಲ್ಲಿಯೇ ; 
ಮಹಾಭಾರತವೂ ಸ್ವಲ್ಪ ಕಾಲಾನಂತರ ಬೌದ್ಧ ಧರ್ಮದ ನೆರಿಯಲ್ಲಿಯೇ ಬೆಳೆ 
ಯಿತು; ಇದರ ಸಾರವನ್ನು ಅದು ಹೀರಿದಂತೆ ಆದರ ಸಾರವನ್ನು ಇದು 
ಹೀರಿತು, ಬಲಿಯಿತು. ಆದರೂ ಪುರಾಶನಾರ್ಯರ ಸಂಸ್ಕೃತಿ, ಪ್ರಾಚೀನ 
ಭಾರತೀಯ ಸಂಸ್ಕೃತಿ, ಮಹಾಭಾರತದಲ್ಲಿ ವೃಕ್ತವಾಗುವಂತೆ ಮತ್ತಾವ 
ಗ್ರಂಥದಿಂದಲೂ ಆಗುವುದಿಲ್ಲ. ಅದ್ದರಿಂದ ಮಾನವ ಸಂಸ್ಕೃತಿಯ ಸ್ವರೂಪ 


1 ಪುಸ್ತಕ ಪ್ರಪಂಚ- ಫೆಬ್ರುವರಿ, ೧೯೫೦. 


೨೧೨ ಭಾಷಣಗಳು ಮತ್ತು ಲೇಖನಗಳು 
ವನ್ನು, ಚರಿತ್ರೆಯನ್ನು, ಅರಿಯಬೇಕೆನ್ನು ವವರಿಗೆ ಮೆಹಾಭಾರತವು ಅಮೂಲ್ಯ 
ಮಾತೃಕೆಯಾಗಿದೆ.' 

ಭಾರತದಲ್ಲಿ ಚಿತ್ರಿತವಾಗಿರುವುದು ಬಹುಮಟ್ಟಿಗೆ ಉತ್ತರ ಹಿಂದೂಸ್ಮಾನದ 
ಜೀವನ. ಅದರ ಕಥೆ ನಡೆದದ್ದು ಗಂಗಾ ಯಮುನಾ ನದಿಗಳ ಪ್ರದೇಶದಲ್ಲಿ ; 
ಈಗ ದೆಹಲಿಯಾಗಿರುವ ಪ್ರದೇಶದಲ್ಲಿ ಕುರುಕ್ಷೇತ್ರವಿತ್ತು ; ಕೌರವ ಪಾಂಡವರ 

ನೇ: 6 » 

ಯುದ್ಧ ನಡೆದದ್ದು ಅಲ್ಲಿಯೇ ; ಆಗ ದಕ್ಷಿಣ ದೇಶವು " ದಂಡಕಾರಣ್ಯ ' ಎಂದರೆ 
ಉದ್ಧಳ್ಳೆ ಹಬ್ಬಿಹೋಗಿದ್ದ ಕಾಡು ; ಅದರ ವಿಚಾರ ಹೆಚ್ಚು ತಿಳಿದಿರಲಿಲ್ಲ. ಕಪಿ 
ಗಳೂ ರಾಶ್ಷಸರೂ ಅಲ್ಲಲ್ಲಿ ಒಬ್ಬಿಬ್ಬರು ಯಪಿಗಳೂ ಇರುತ್ತಿದ್ದರು. ಭಾರತ 

ಸಃ ಮು) 
ವನ್ನು ಹೇಳಿದ ವ್ಯಾಸರು ಯಮುನಾ ನದಿಯ ಒಂದು ದ್ವೀಪದಲ್ಲಿ ಹ.ಟ್ಟಿದವರು; 
ಅದನ್ನು ಅವರ ಶಿಷ್ಯನಾದ ವೈಶಂಪಾಯನನು ಜನಮೇಒಯನಿಗೆ ತಕ್ಷ, ಶಿಲೆಯಲ್ಲಿ 
ಹೇಳಿದನು. ಅದರೂ ಮಹಾಭಾರತವು ವೇದದಂತೆಯೇ ಉತ್ತರ ದೇಶಕ್ಕೆ, 
ಮಾತ್ರವಲ್ಲ, ಎಲ್ಲ ಭರತಬಂಡಕ್ಕೂ ಬಂದ ದೊಡ್ಡ ಆಸ್ತಿಯಾಗಿದೆ. ಅದರ 
ಪ್ರಾಜೀನ ಸಂಸ್ಥ ತಿಯನ್ನು ಪ್ರತಿ ಬಿಂಬಿಸುವಉದ್ಗ ೦ಥವಾಗಿದೆ. 

" ಸಂಸ್ಕೃತಿ” ಯೆಂದರೆ, ಸಂಸ್ಕಾರ, ಉತ್ತಮ ಪರಿಣಾಮ. ಇದು 
ಇಂಗ್ಲಿಷಿನ * ಕಲ್ಹರ್‌' ಎಂಬ ಮಾತಿಗೆ ಸಮಾನವಾಗಿ ಈಚೆಗೆ ಕನ್ನ ಡದಲ್ಲಿ 
ಇಟ್ಟುಕೊಂಡಿರುವ ಪದ. ಸಲ್ವರ್‌ ಬಂದರೆ ಕೃಷಿ, ವ್ಯವಸಾಯ. ಕೃಷಿ 
ಮಾಡುವುದು ಭೂಸ್ಥಿತಿಯನ್ನು ಉತ್ತಮಗೊಳಿಸಿ, ಅದರಲ್ಲಿ ಬಿತ್ತನೆಮಾಡಿ 
ಫಲತೆಗೆಯುವುದಕ್ಕೆ ; ಹಾಗೆಯೇ ನಮ್ಮ ಮನಸ್ಸು ಬುದ್ಧಿ ಆತ್ಮ ಈ ಕ್ಷೇತ್ರ 
ಗಳನ್ನು ಉತ್ತು ಬಿತ್ತಿ ಫಲ ಪುರುಷಾರ್ಥಗಳನ್ನು ಪಡೆಯುವುದು ಸಂಸ್ಕೃತಿ. 
ಕೇವಲ ದೇಹಸ೦ಸ್ಥಾರವು ಸ೦ಂಸಸ್ವಾರವಲ್ಲ; ಅದನ್ನು ಮಾತ್ರ ಹೇಳಿಕೊಡುವುದು 
ಸಂಸ್ಕೃತಿಯ. ಏಕೆಂದರೆ ಮನುಷ್ಯನು ದೇಹವಷ್ಟೇ ಅಲ್ಲ; ಅದರಲ್ಲಿಯೂ 
ಸ್ಕೂಲದೇಹಕ್ಕಿಂತ ಸೂಕ್ಷ್ಮ ದೇಹ ಹೆಚ್ಚಿನದು. ಒಳಗೆ ಆರೋಗ್ಯವಿದ್ದು ಶುದ್ಧ 
ವಾದ ರಕ್ತ ಚಿಮ್ಮುತ್ತಿದ್ದರೆ ಮುಖದಲ್ಲಿ ಕಳೆ ಇರುತ್ತದೆ; ಅದು ನಿಜವಾದ 
ಸಂಸಾರ. ಒಳಗೆ ರೋಗವಿದ್ದು, ಕೆನ್ನೆಗೂ ತುಟಿಗೂ ರಂಗು ಬಳಿದುಕೊಂಡರೆ 


Tu Study of the Mahabharatha is indispensable for those who 
would learn to understand the spirit and culture of ancient India.” 
—L. D. Barnett. 


ಮಹಾಭಾರತ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಅದರ ಸ್ಥಾನ ೨೧೩ 
ಅದೂ ಸಂಸ್ಕಾರವೆನ್ನಿ ಸಿಕೊಳ್ಳಬಹುದು ; ಆದರೆ ಅದು ಅಸ್ಥಿರ, ಅನೃತ, ಆಭಾಸ; 
ನಿಜವಾದದ್ದ ಲ್ಲ. ಆದ್ದರಿಂದ ಒಂದು ದೇಶದ ಸಂಸ್ಕೃತಿಯನ್ನು ಆಲೋಟಚಿಸು 
ವಾಗ ಅದರ ಜನ ಯಾವ ರೀತಿ ಬುದ್ಧಿ ಸಂಸ್ಥಾರವನ್ನೂೂ ನಿಕಾಸವನ್ನೂ 
ಪಡೆದರು, ಅದಕ್ಕೆ ಸಾಧಕವಾಗಿ, ಫಲವಾಗಿ, ಶಾಸ್ತ್ರ, ಸಾಹಿತ್ಯ, ಕಲೆ, ಧರ್ಮ, 
ಜ್ಞಾ ನ ಮುಂತಾದವು ಏನೇನು ಹುಟ್ಟಿದುವು ಎಂದು ವಿಚಾರ ಮಾಡಬೇಕು. 

ಭಾರತೀಯ ಸಾಂಸ್ಕ್ರೃತಿಕ ಸಾಹಿತ್ಯವನ್ನು ವೇದ, ಶಾಸ್ತ್ರ, ಕಾವ್ಯ 
ಎಂದು ವಿಭಾಗಿಸುವುದು ರೂಢಿ. ವೇದವು ಅತ್ಯಂತ ಪ್ರಾಚೀನ; ಮುಂದಿನ 
ಶಾಸ್ತ್ರ ಕಾವ್ಯ ಸಾಹಿತ್ಯಗಳಿಗೆಲ್ಲಾ ಅಲ್ಲಿಯೇ ಅಂಕುರವಿದೆ. ಶಾಸ್ತ್ರಗಳಲ್ಲಿ 
ವೇದಕ್ಕೆ ಅಂಗಗಳಾಗಿ, ಉಪಾಂಗಗಳಾಗಿ ಬೆಳೆದವು ಕೆಲವು; ಅದಕ್ಕೇ 
ಅಷ್ಟು ನೇರವಾಗಿ ಸಂಬಂಧ ಪಡದೆ ಲೌಕಿಕವಾಗಿ ಬೆಳೆದವು ಕೆಲವು. ಕಾವ್ಯ 
ಸಾಹಿತ್ಯವೂ ಅಷ್ಟೇ. ಆದರೂ ಒಟ್ಟಿನಮೇಲೆ, ಹಿಂದೆ, ಮುಖ್ಯವಾಗಿ ನಮ್ಮ 
ದೇಶದಲ್ಲಿ “ ಶುದ್ಧ ಭಿ ಸಾಹಿತ್ಯ, ಕೇವಲ "ಲೌಕಿಕ'' ಶಾಸ್ತ್ರ ಎ೦ಬುದಿರಲಿಲ್ಲ. 
ಭಾರತವ್ರ, ಕಾಲಾನುಕ್ರಮದಲ್ಲಿ, ವೇದಗಳಿಗೂ ಶಾಸ್ತ್ರಕಾವ್ಯಾದಿಗಳಿಗೂ 
ಮಧ್ಯೆ ಬರುತ್ತದೆ. (ಸುಮಾರು ಕ್ರಿ. ಪೂ. ೪೦೦) ಅದನ್ನು ಐದನೆಯ ವೇದ, 
ಇತಿಹಾಸ, ಇತಿಹಾಸ-ಪುರಾಣ ಎಂದು ಕರೆದಿದೆ. ಸಾಧಾರಣವಾಗಿ ಇತಿ 
ಹಾಸವು ಶ್ಲತ್ರಿಯರ ವೀರ ಚರಿತ್ರೆ; ಹಿಂದೆ ಅದರ ಅರ್ಥ ಇನ್ನೂ ವಿಶಾಲ 
ವಾಗಿದ್ದು, ಅದು ಪುರಾಣ, ಚರಿತೆ ತ್ರೆ, ಕಥೆ, ಉದಾಹರಣೆ, ಧರ್ಮಶಾಸ್ತ್ರ, ಅರ್ಥ 
ಶಾಸ್ತ್ರ ಇನೆಲ್ಲವನ್ನೂ ಒಳಗೊಂಡಿತ್ತು. ಇಂದಿಗೂ ಭಾರತ ಇರುವುದು 
ಹಾಗೆಯೇ. ಆದರೆ ಈಚೆಗೆ ದರ್ಶನಗಳೂ ಶಾಸ್ತ್ರಗಳೂ ಸ್ವತಂತ್ರವಾಗಿ ಬೆಳೆದು 
ವಿಸ್ವಾರವಾಗಿವೆ. ಆದರೂ ಅವುಗಳ ಮೂಲತತ್ವಗಳು ಭಾರತದಲ್ಲಿಯೇ 
ದೊರೆಯುತ್ತವೆ. (ಹೀಗೆ ಇಂದಿನ ರಾಜೃಶಾಸ್ತ್ರವು ಶಾಂತಿಪರ್ವದಲ್ಲಿ ಉಕ್ತ 
ವಾದ ರಾಜಧರ್ಮಕ್ಕಿಂತ ಬಹಳವೇನೂ ಮುಂದುವರಿದಿಲ್ಲ ಎಂದು ಆ ಶಾಸ್ತ್ರ 
ದಲ್ಲಿ ಪ್ರವೀಣರಾದವರೊಬ್ಬರು ಹೇಳಿದ್ದಾ. ರೆ) ಇವುಗಳ ಜೊತೆಗೆ, ದೇವರು 
ಬೇಕೆನ್ನು ವವರಿಗೆ ಇಂದ್ರ ವರುಣ ಮುಂತಾದ ವೇದಕಾಲದ ದೇವತೆಗಳಿಂದ 
ಹಿಡಿದು ರಾಮ, ಕೃಷ್ಣ, » ಶಿವ ಮುಂತಾದ ದೇವತೆಗಳೆಲ್ಲಾ ಬರುತ್ತಾರೆ ; 
ದರ್ಶನ ಬೇಕೆನ್ನುವವರಿಗೆ ಅದ್ವೈತ ವೇದಾಂತಕ್ಕೆ ಹತ್ತಿರ ಹತ್ತಿರ ಬರುವ, 


೨೧೪ ಭಾಷಣಗಳು ಮತ್ತು ಲೇಖನಗಳು 


ಆದರೆ ಸರ್ವಲೋಕ ಸಾಮಾನ್ನ. ಕೃವಾಗಬಲ್ಲ, ಸಾಂಖ್ಯ. ಎದೆ, ವೇದಾಂತವನ್ನೆ 
ಒಳಗೊಂಡ ಸನತ್ಸು! ಜಾತೀಯವಿದೆ, ಆಗಿನ ಸಾಸ ನಾನಾ ಸಂಗಳನ್ನು 
ಮುಖ್ಯವಾಗಿ ಕರ್ಮ ಭಕ್ತಿಮಾರ್ಗಗಳನ್ನು, ಒಳಗೊಂಡ ಲೋಕಪ್ರಸಿದ್ದ 
ವಾದ ಭಗನದ್ದಿ ಆತೆಯಿದೆ, ರಾಮಾಯಣದ ಕಥೆಯಿದೆ, ಭಾಗವತದ ಸಾರವಾದ 
ಶ್ರೀ ಕೃಷ್ಣಚರಿತ್ರೆಯಿದೆ. 

"" ಇಲ್ಲರುವುದೇ ಇತರ ಕಡೆಗಳಲ್ಲಿಯೂ ಇರುವುದು; ಇಲ್ಲಿಲ್ಲದಿರುವುದು 
ಇನ್ನೆಲ್ಲಿಯೂ ಇಲ್ಲ” ಎಂದು ಭಾರತದ ಅನುಕ್ರಮಣಿಕೆಯಲ್ಲೂ ಪರಿಸಮಾಪ್ತಿ 
ಶ್ಲೋಕಗಳಲ್ಲಿಯೂ ಹೇಳಿದೆ. ಇದು ಒಂದು ವಿಧದಲ್ಲಿ ನಿಜ ಏಕಂದರೆ, 
ಭಾರತ ಹುಟ್ಟಿ ದಾಗ ಅದು ತನಗಿಂತ ಹಿಂದೆ ಇದ್ದ ವೇದ, ಸ್ಮ ತಿ, ಇತಿಹಾಸ, 
ಪುರಾಣಗಳ ಸರವ ನ್ನೆಲ್ಲಾ ಒಳಗೊಂಡಿತು; ಸಾತ ಶ್ರಮಧರ್ಮಗಳನ್ನೂ 
ಅದರಲ್ಲಿ ಕರಮ ರಾಜ ರಾಜನೀತಿಯನ್ನೂ ಪ್ರತಿಪಾದಿಸಿತು ಆಗ 
ಧರ್ಮಶಾಸ್ಸ, ಅರ್ಥ ಶಾಸ್ತ್ರ, ಕಾಮಶಾಸ್ತ್ರ, ಶಾಸ್ತ್ರ ಮುಂತಾದ ಲೌಕಿಕ 
ಶಾಸ್ತ್ರಗಳಾಗಲಿ, ತರ್ಕ, ಮಾಮಾಂಸ, ವೇದಾಂತ ಮುಂತಾದ ದರ್ಶನ 
ಗಳಾಗಲಿ, ಕಾಳಿದಾಸ, ಭವಭೂತಿ ಮುಂತಾದವರ ಕಾವ್ಯ ನಾಟಕಗಳಾಗಲಿ, 
ಇನ್ನೂ ಹುಟ್ಟಿರಲಿಲ್ಲ. ಈಚೆಗೆ ಹುಟ್ಟಿದ ಪುರಾಣಗಳು ಪುರಾಣ ಲಕ್ಷ್ಮಣ 
ಗಳಿಗಿಂತ ಮುಂದೆ ಹೋಗಿ ನಾನಾ ವಿಚಾರಗಳನ್ನು ತುಂಬಿಕೊಳ್ಳುತ್ತ 
ಬಂದುವು. ಎಲ್ಲ ಜನಕ್ಕೂ ಇಹಪರ ಸಾಧಕವಾದ ಎಲ್ಲಾ ವಿಷಯಗಳೂ 
ತಿಳಿಯಬೇಕೆಂಬುದು ಅವುಗಳ ಉದ್ದೇಶ. ಅದಕ್ಕೆ ಹೀಗೆ ಜ್ಞಾನ ಭಂಡಾರ 
ವಾಗಲು ಹೆದ್ದಾ: ರಿಯನ್ನು ತೋರಿಸಿದ್ದು ಮಹಾಭಾರತ. 

ಮಹಾಭಾರತದಲ್ಲಿ ಪ್ರತಿಪಾದಿತವಾಗಿರುವ ವಿಷಯವನ್ನು ವ್ಯಾಸರು 
ಬ್ರಹ್ಮನಿಗೆ ಹೀಗೆ ಬನ್ನ ವಿಸಿ ಸಿದರಂಕಿ — 

“ಇದರಲ್ಲಿ ಅನೇಕ ವೇ ದೆರಹಸ್ಯಃ ಗಳೂ, ಅದರಮೇಲೆ ನಾನು ನಿರ್ಧರಿಸಿರುವ ಸಿದ್ಧಾಂತ 
ಗಳೂ, ಷಡಂಗಗಳಿಂದಲೂ ಉಪನಿಷತ್ತು! ಗಳಿಂದಲೂ ಕೂಡಿದ ವೇದಗಳ ವಿವರಣೆಗಳೂ, 
ಕಾಲತ್ರಯ ವಿಚಾರಗಳು, ಜಾತಿ, ಮರಣ, ಭಯ, ವ್ಯಾ ಧಿ ಇವುಗಳ ಉತ್ಪತ್ತಿ ವಿನಾಶಗಳ 
ಸ್ವರೂಸ ನಿರ್ಜಯವೂ, ಬೇರೆ ಬೇರೆ ವರ್ಣಾಶ್ರಮ ಧರ್ಮಲಕ್ಷ ಗಳೂ, ತಮ್ಮ: ನ ಮತ್ತು 


ಬ ಹ್ಮ: ಚರ್ಯೆಯ ವಿಧಾನಗಳೂ, ಭೂಮಿಯ ಮುತ್ತು ಚಂದ್ರ ಸೂರ್ಯರ ಗತಿಗೆಳೂ, ಗ್ರ ಹ 
ನಕ್ಷ: ತ್ರ ತಾರೆಗಳ ವಿವಿಧ ಗತಿಗಳೂ, ಯುಗಪ್ರ: ಮಾದಗಳೂ, ಹುಗ್ಯಜುಸ್ಸಾ ಮಗಳೆಂಬ ಹಡ 


ಮಹಾಭಾರತ ಮತ್ತು ಭಾರತೀಯ ಸಂಸ್ಕೃ ಎತೆಯಲ್ಲಿ ಅದರ ಸ್ಥಾ ನ ೨೧೫ 


ತ್ರಯದಲ್ಲಿ ಪ್ರ ತಿಪಾದಿತವಾದ ಅಧ್ಯಾತ್ಮ ಜ್ಞಾನವೂ, ನ್ಯಾಯ ವೈ ೈದ್ಯ ಶಾಸ್ತ್ರಗಳೂ, ಜ್ಞಾನ 
ಸ್ಪರೂನವ್ರೊ, "ಪಾಶುಪತವ್ರತವೂ, ದೇವಮನುಷ್ಯ ಜಾತಿಗಳೂ, ಅಪಿಗಳಡ ಪಡೆಯತಕ್ಕ 
ಆಯಾ ಪ್ರಯೋಜನಗಳೂ, ಪುಣ್ಯ: ಕರಗಳಾದ ತೀರ್ಥಕ್ಕೆ ಕ್ಷೇತ್ರಗಳೂ, ನದೀ ನದ ಸಮುದ್ರ 
ಪರ್ವತಾರಣ್ಯಗಳೂ, ನಗರಗಳೂ, ಕಲ್ಪ. ಭೇದಗಳೂ, ಯುದ್ಧ ಕೌಶಲಗಳೂ, ವಾಕ್ಯ ಜಾ 
ವಿಶೇಷಗಳೂ, ಲೋಕ ಯಾತ್ರಾ ಕ್ರಮವೂ, ಸರ್ವವ್ಯಾಪಿಯೆಂದು ಪ್ರಸಿದ್ಧವಾದ ಯಾವ 
ವಸ್ತುವುಂಟೋ ಅದೂ (ಬ್ರಹ್ಮವೆಂಬ) ಈ ಗ್ರಂಥದಲ್ಲಿ ಪ್ರತಿಪಾದಿಸಲ್ಪಟ್ಕದೆ.''! 

ಇವುಗಳಲ್ಲಿ ಯಾವ ಯಾವ ವಿಷಯಗಳು ಇಂದಿನ ಭಾರತ ಗ್ರಂಥದಲ್ಲಿ 
ಕಂಡುಬರುತ್ತವೆ, ಮೂಲದಲ್ಲಿ ಮೊಟ್ಟಮೊದಲು ಇದ್ದಿರಬಹುದಾದವು 
ಯಾವುವು ಎಂಬ ಚರ್ಚೆಗಾಗಲಿ, ಸಿದ್ದಾ ನ್ಲಾಂತಕ್ಯ್ಯಾಗಲಿ ಇಲ್ಲಿ ಅವಕಾಶವನ್ನ; 
ಪ್ರಾಚೀನರು ಭಾರತದಿಂದ ಏನೇನನ್ನು ಸಿರೀಕ್ಲಿ ಸಿದ್ದರು ಂಬುದನ್ನು ಈ 
ವಿವರಣೆ ನಿರ್ದೇಶಿಸುತ್ತದೆ ಎಂದು ಇಟ್ಟು ಕೊಂಡಿ ಸಿಕ 

ಭಾರತೀಯ ಸಂಸ್ಕೃತಿಯ ಒಂದು ಮುಖ್ಯ ಲಕ್ಷ್ಮಣ, ಹೊಸದೆಂದು 
ಯಾವುದು ಬಂದರೂ ಅದನ್ನು ಒಳಕೊಂಡು ಜೀರ್ಣಿಸಿಕೂಂಡು ಬೆಳೆ 
ಯುವುದು; ಅದನ್ನು ವಿರೋಧಿಸಿ ಹಾಳುಮಾಡುವುದೂ ಹಾಳಾಗುವುದೂ 
ಅಲ್ಲ. ತತ್ವ ಒ೦ದೇ, ಎರಡೇ, ಸೊನ್ನೆ ಯೇ ಎಂಬ ಜಗಳ ಈಚಿನದು. ಮಹಾ 
ಭಾರತದಲ್ಲಿ ಪ ರೃತಿಪಾದಿಸಿರುವ ತತ್ತ ಒಂದೂ ಆಗಬಹುದು, ಎರಡೂ 
ಆಗಬಹುದು ; ಇವ, ವಿಷ್ಣು  ಡಬ್ಬರೂ ರ ದೃಷ್ಟಿಯಲ್ಲಿ ದೊಡ್ಡವರು; ನಿಶ್ವ 
ಚೈತನ್ಯದ ಅಭಿವ್ಯ. ಕ್ತಿ FN ಆದ್ದರಿಂದ ಅದು ಎಲ್ಲರಿಗೂ ಪೂಜ್ಯವಾದ ಗ್ರಂಥ 
ವಾಗಿದೆ; ; ಎಲ್ಲರನ್ನೂ ಒಂದಾಗಿ ಕೂಡಿಸಲು ಸಹಾಯಮಾಡುವ ಸಾಧನ 
ವಾಗಿದೆ. ಮಹಾಭಾರತದಲ್ಲಿ ಉಕ್ತವಾದ ಯೋಗಶಾಸ್ತ್ರವು ವೈದಿಕ ಧರ್ಮಕ್ಕೆ 
ವಿರುದ್ಧ ವೆನ್ನಿ ಸಿಕೊಂಡಿದ್ದ ಹಿ ಬೌದ್ಧ ಜೈನ ಮತಗಳಿಗೂ ಅದಕ್ಕೂ ಸಾಮಾನ್ಯ 
ಧರ್ಮ. ಅದರ ಮೊದಲ ಮೆಟ್ಟಲಾದ " ಅಹಿಂಸೆ' ಎಲ್ಲರಿಗೂ ಪರಮಧರ್ಮ. 
ಭರತಖಂಡದಲ್ಲಿ ಬೌದ್ಧಧರ್ಮ ನಷ್ಟ ವಾಗಲಿಲ್ಲ; ಹಂಚಿ ಅರಗಿ, ಅದೃಶ್ಯ 
ವಾಯಿತು. ಬುದ್ಧನ: ನು "ದಶಾವತಾರಗಳಲ್ಲಿ ಒಬ್ಬನಾದನು. ಬೌದ್ಧರ ಎಷ್ಟೋ 
ಕಥೆಗಳು ಮಹಾಭಾರತದಲ್ಲಿಯೂ ಬೃಹತ್ಯಥೆಯಲ್ಲಿಯೂ ಬರುತ್ತವೆ. ಜೈನ 

3 ಪಂಡಿತ ದೇವಶಿಖಾಮಣಿ ಅಳಸಿಂಗರಾಚಾರ್ಯರ ಭಾಷಾಂತರ, ಆದಿಪರ್ವ (ಪ್ರಥಮ 
ಭಾಗ), ಪುಟ ೧೨. 


೨೧೬ ಭಾಷಣಗಳು ಮತ್ತು ಲೇಖನಗಳು 
ಪುರಾಣಗಳಲ್ಲಿ ರಾಮಾಯಣ ಭಾರತ ಭಾಗವತ ಕಥೆಗಳು ಬೆರತೇ ಬರುತ್ತವೆ. 
ಇದಕ್ಕೆ. ಮುಖ್ಯಕಾರಣ ಗುಣಪಶ್ಚ ಪಾತ, ತಾಳ್ಮಿ, ಧರ್ಮಬುದ್ಧಿ, , ತತ್ತ ಪಿ 
ವಿವೇಚನೆ. ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯರನ್ನು ಕುರಿತು " ಕ್ರಿಸ್ತನು 
ನಿಮಗೆ ಅರ್ಥವಾಗುವುದಕ್ಕಿಂತ ಚೆನ್ನಾಗಿ ನಮಗೆ ಅರ್ಥವಾಗುತ್ತಾನೆ! '' 
ಎಂದರು. ಇದು ಪ್ರಪಂಚದೊಡನೆ ಹೊಂದಿಕೊಂಡು ಹೋಗಬೇಕು ಎಂಬ 
ವಿಶಾಲ ಮನೋಧರ್ಮ ಉಳ್ಳವರ ನಡತೆ. ಇದನ್ನು ಇಂದು ಭರತಖಂಡವು 
ತನ್ನ ಒಳ ಆಡಳಿತದಲ್ಲಿಯೂ ನೆರೆಯ ನೀತಿಯಲ್ಲಿಯೂ ಅಂತರರಾಷ್ಟ್ರೀಯ 
ವ್ಯವಹಾರದಲ್ಲಿಯೂ ಅನುಸರಿಸಲು ಪ್ರಯತ್ನ ಪಡುತ್ತಿದೆ. 

ಮಹಾಭಾರತವನ್ನು ಸಾಂಸಾರಿಕ ಕಥೆಯೆಂದೇ ನೋಡಿದರೂ ಅದು 
ತಂದೆತಾಯಿಗಳು, ಗಂಡಹೆಂಡಿರು, ಅಣ್ಣತಮ್ಮಂದಿರು, ಬಂಧುಬಳಗಗಳು, 
ಗುರುಹಿರಿಯರು, ಇವರ ಪರಸ್ಪರ ಹೊಂದಿಕೆಯನ್ನೇ ಬೋಧಿಸುತ್ತದೆ. ಸೆ €ಹ 
ದಿಂದಲೇ ಸುಖ; ದ್ವೇಷ, ಮಾತ್ಸ | ರ್ಯ, ನೀಚತನ ಇವುಗಳಿಂದ ಸುಖವಿಲ್ಲ 
ಎಂದು ಬೋಧಿಸುತ್ತದೆ. ಗಂಡಹೆಂಡಿರಲ್ಲಿ ಯಾರಾದರೂ ಒಬ್ಬರು, ಮುಖ್ಯ 
ವಾಗಿ ಹೆಂಗಸು, ತಾಳ್ಮೆಯಿಂದ ವರ್ತಿಸಿದರೆ ಆ ಸಂಸಾರ ಅಮೃತಮಯ 
ವಾಗುತ್ತದೆ. ಗಾಂಧಾರಿ, ಸಾವಿತ್ರಿ, ದಮಯಂತಿ ಮುಂತಾದವರು ಅಮರ 
ರಾಗಿರುವುದು ಇದರಿಂದ. ಪಾಂಡವರ ಸೋದರ ಸ್ನೇಹ ಎಲ್ಲ ಕಾಲಕ್ಕೂ 
ಎಲ್ಲರಿಗೂ ಮೇಲ್ಪಂಕ್ತಿ. ಮಹಾಭಾರತದಲ್ಲಿ ಕೂನೆಗೆ ಯುದ್ಧ ವೇನೋ 
ಆಯಿತು. ಆದರೆ ಅದನ್ನು ತಪ್ಪಿಸಿ ಸಂಧಿಮಾಡಿಸಲು ವಿವೇಕಿಗಳಾದವರೆಲ್ಲರೂ 
ಪ್ರಯತ್ನ ಮಾಡಿ ನೋಡಿದರು. ಮನಸ್ಸು ಜೆನ್ನಾ ಗಿದ್ದಾಗ ಎಲ್ಲರೂ ಸುಖ 
ವಾಗಿದ್ದರು ; ದೇಶ ಸುಭಿಕ್ಚವಾಗಿತ್ತು ; ಪ್ರಜೆ ನೆಮ್ಮದಿಯಾಗಿತ್ತು. ಅವಿವೇಕ 
ಪ್ರಬಲವಾದಾಗ, ಅಧರ್ಮ ಮೇಲ್ಸೆ $ಯಾದಾಗ, ಸರ್ವ ನಾಶವಾಯಿತು. 
ಆದೂ ಜೀವಳ್ಥೆ ಒಂದು ಸಂಸ್ಕಾರವೇ , ಕಬ್ಬಿಣವನ್ನು ಕೆಂಪಗೆ ಕಾಯಿಸಿ 
ಕುಟ್ಟಿದ ಹೊರತು ಅದು ದಾರಿಗೆ ಬರುವುದಿಲ್ಲ. ಹೀಗೆ ದುರ್ಯೋಧನನಿಗೂ 
ಕೊನೆಗಾಲದಲ್ಲಿ ವಿವೇಕ ಹುಟ್ಟಿತು ಎಂದು ಹೇಳುತ್ತಾರೆ. ಪರಲೋಕದಲ್ಲಂತೂ 
ಅವನಿಗೆ ಪಾಂಡವರಂತೆಯೇ ವೀರಸ್ವರ್ಗ ಲಭಿಸಿತು. - 

ಕಷ್ಟ ಬರಲಿ ಸುಖ ಬರಲಿ, ದುಃಖವಾಗಲಿ ದುರಂತವಾಗಲಿ, ಏನೇ ಆದರೂ 


ಮಹಾಭಾರತ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಅದರ ಸ್ಥಾನ ೨೧೭ 
ಧರ್ಮವನ್ನೆ ನ್ನೇ ಹಿಡಿಯಬೇಕೇ, ಏನಾದರೂ ಆಗಲಿ ಸುಖವೊಂದನ್ನೇ ಪಡೆಯ 
ಬೇಕೇ, ಸಾಲವನ್ನಾ ದರೂ ಮಾಡಿ--ಆ ಸಾಲ ತೀರಿಸುವ ಯೋಜನೆ ಇಲ್ಲದೆ- 
ತುಪ್ಪ 'ಕುಡಿಯಬ್ಬೇಕೇ ಎ೦ಬುದು ಲೌಕಿಕ ಸಮಸ್ಯೆ. ಏಕೆಂದರೆ ಎಲ್ಲರೂ 
ಹಾತೊರೆಯುವುದು ಸುಖಳ್ಯ. ಪರಲೋಕವನ್ನು ನಂಬಿರುವವರೆಲ್ಲರೂ-- 
ಎಲ್ಲ ಕಾಲ ಎಲ್ಲ ದೇಶಗಳಲ್ಲಿಯೂ--ಸದ್ದ. ತಿ ದೊರೆಯುವುದು ಧರ್ಮದಿಂದ 
ಎಂದು ಹೇಳುತ್ತಾರೆ. ಆದರೆ ಧರ್ಮಮಾರ್ಗ ಕಷ್ಟದ ಮಾರ್ಗ, ಇಕ್ಕಟ್ಟಿನ 
ಮಾರ್ಗ. ಮಹಾಭಾರತವು ಈ ಅತಿಗಳನ್ನು ಬಿಟ್ಟು “ ಅರ್ಥ ಕಾಮ 
ಗಳನ್ನು ಅಗತ್ಯವಾಗಿ ಪಡೆಯಿರಿ, ಆದರೆ ಅದು ಧರ್ಮಮಾರ್ಗದಿಂದ ಸಂಪಾ 
ದನೆ ಮಾಡಿದ್ದಾಗಲಿ ; ಅದರಿಂದ "೨ ಹಪರಗಳೆರಡೂ ಲಭಸುತ್ತವೆ'' ಎಂದು 
ಹೇಳುತ್ತದೆ. ಇತ್ತಾ ಪಾರವನ್ನೆ ಲ್ಲಾ ಬಡಬಗ್ಗರ ಮುಂದೆ ಎಸೆದು ಶಿಲುಬೆ 
ಯನ್ನು ಹೊತ್ತುನಡೆದು ಅದರ ಮೇಲೆ ಮೊಳೆ ಹೊಡೆಸಿಕೊಂಡು ಸಾಯು 
ವುದಕ್ಕೆ ಸಿದ್ಧರಾಗಿರಿ ಬಂದೋ, ಕೈಹಿಡಿದ ಹೆಂಡತಿಯನ್ನೂ ಹೊಟ್ಟೆಯಲ್ಲಿ 
ಹುಟ್ಟಿದ ಮಕ್ಕಳನ್ನೂ ತೊರೆದು ಹೋಗಿ ಎಂದೋ, ಅದು ಹೇಳುವುದಿಲ್ಲ. 
ನಮ್ಮ ಪಾಲಿಗೆ ಬಂದಷ್ಟು, ನಾವು ಪಡೆದಷ್ಟು, ಕಷ್ಟವನ್ನೋ ಸುಖವನ್ನೋ 
ಅನುಭವಿಸೋಣ ; ಆದರೆ ಸುಖವನ್ನೇ ಗುರಿಯಾಗಿ ಮಾಡಿಕೊಂಡು ಅನ್ಯಾಯ 
ದಿಂದ ಅದನ್ನು ಪಡೆಯುವುದು ಬೇಡ; ಪ್ರತಿಯೊಬ್ಬರೂ ಈ ಮಾರ್ಗವನ್ನು 
ಹಿಡಿದರೆ ದೇಶವು ದರೋಡೆಕಾರರ ಕೊಂಫೆಯಾಗುತ್ತದೆ ; ಅದರಲ್ಲಿ ಶಾಂತಿಯೂ 
ಮ ಸುಖವೂ ಇರುವುದಿಲ್ಲ; ಅಪನಂಬಿಕೆ, ಭಯ ಇವೇ ತುಂಬಿರು 

ತ್ತವೆ; ಶಾಂತಿ ಇಲ್ಲದ ಸುಖ ಎಂಥ ಸುಖ? " ಅಶಾಂಶಸ್ಯ ಕುತಸ್ಸುಖಂ? '' 
(ಗೀತಾ ೨-೬೬) ಎಂದು ಹೇಳುತ್ತದೆ. ಶಾಂತಿಪರ್ವವೇ ಮಹಾಭಾರತದ 
ಹದಿನೆಂಟು ಪರ್ವಗಳಲ್ಲೆಲ್ಲಾ ಅತ್ಯಂತ ದೊಡ್ಡದು (೧೪೫೨೫ ಶ್ಲೊ| ips 

ಅಧಿಕಾರದಿಂದ ಹೇಳಲಿ, ಅನುನಯದಿಂದ ತಿಳಿಸಲಿ, ಸ್ಟೆ ಸ್ನೇಹದಿಂದ ಪ್ರೇ 
ಸಲಿ, ಸಮ್ಮ ಹಿತವರು ಹೇಳುವುದು ನಮ್ಮ ಹಿತಕ್ಕಾಗಿ ; ey ಸಾಡಿತ್ಯ 
ವೆನ್ನು ವುದು ಮನುಷ್ಯರು ಮನುಷ್ಯರಿಗಾಗಿ ಮನುಷ್ಯ ಜೀವನದಲ್ಲಿ ಕಂಡ 
ದ್ದ ನ್ನ ಕೇಳಿದ್ದನ್ನೂ ನ್ನೂ ಅನುಭವಿಸಿದ್ದ. ನ್ನೂ ತಿಳಿಸುತ್ತ ದೆ. ಆದ್ದ ರಿಂದ, ಯಾವ 
ಸಾಹಿತ್ಯವಾಗಲಿ, ಹಾವ ಕಾಲದ್ದಾಗಲಿ, ರೇತದಾಗಲಿ. ಮನುಷ್ಯನ 


5೧೮ ಭಾಷಣಗಳು ಮತ್ತು ಲೇಖನಗಳು 
ಸಂಸ್ಕಾರಕ್ಕೆ ಸಹಾಯವಾಗತಕ್ಕದ್ದೇ ; ಸಾಧಕವಾಗತಕ್ಕದ್ದೇ ; ಅದು 
ಉಪಯೋಗಿಸಿಕೊಳ್ಳುವವರ ಯೊಗ್ಯತೆಯ ಮೇಲೆ ಹೋಗುತ್ತದೆ. ಆದ್ದ. ರಿಂದ 
ಹಿಂದಿನವರು ಆಯಾ ಮಟ್ಟದ ಜನಕ್ಕೆ" ಅಧಿಕಾರಿ '' ಗಳಿಗೆ-ಚೀರೆ 
ಬೇರಿ ವರ್ಗದ ವಿದ್ಯಾರ್ಥಿಗಳಿಗೆ ಬೇರೆಬೇರೆ ಗ್ರಂಥಗಳನ್ನು ಪಠ್ಯವಾಗಿ 
ವಿಧಿಸುವಂತೆ--ವಿಭಾಗ ಮಾಡಿಟ್ಟರು ; ಬರೆದರು ; ವೇದ ಕೆಲವರಿಗೆ, ಶಾಸ್ತ್ರ 
ಇಲವರಿಗೆ, ಕಾವ್ಯ ಕೆಲವರಿಗೆ, ಅದರಲ್ಲಿ ಪದ್ಯ ಕೆಲವರಿಗೆ, ಗದ್ಯ ಕೆಲವರಿಗೆ, 
ನಾಟಕ ಕೆಲವರಿಗೆ. ಮಹಾಭಾರತದಲ್ಲಿ ವೇದಾರ್ಥವಿದೆ, ಶಾಸ್ತ್ರಾರ್ಥವಿದೆ ; 
ಆದು ಕಾವ್ಯವೂ ಹೌದು-ಮಹಾ ಕಾವ್ಯ, ದೊಡ್ಡ ಕಾವ್ಯ, ಪರಮ ಪೂಜಿತ 
ವಾಡ ಪರಮ ಪ್ರಾಚೀನವಾದ ಕಾವ್ಯ. ಮಹಾ ಕಾವ್ಯಗಳನ್ನು ಬರೆದ 
ಮಾಘ ಭಾರವಿ ಕಾಳಿದಾಸಾದಿಗಳೂ ಮಹಾಕಾವ್ಯಲಕ್ಷ ಣವನ್ನು ಹೇಳಿದ 
ದಂಡಿ ಭಾಮಹಾದಿಗಳೂ ಈಚಿನವರು. ಅದರ ಕಾಲದಲ್ಲಿ ನಾಟಕ, ಬಹುಶಃ, 
ಇನ್ನೂ ಹುಟ್ಟಿರಲಿಲ್ಲ. ಆದರೆ ಒಂದು ವಿಧದಲ್ಲಿ ಅದು ನಾಟಿಕವೇಯೆ. 
ಏಕೆಂದರೆ ಮಹಾಭಾರತವು ರಸಾರ್ಣವ, ಕಥೆಗಳ ಗಣಿ, ಲೋಕೋತ್ತರ 
ವ್ಯಕ್ತಿಗಳ ಪ್ರಪಂಚ. ಅದು ಇರುವುದು ಮೊದಲಿಂದ ಕೊನೆಯವರೆಗೆ, 
ಸಂಭಾಷಣೆಯ ರೂಪದಲ್ಲಿ. ನಾಟಕದ ಜೀವಾಳ ಆದರ ಸಂಭಾಷಣೆ. ಪದ್ಯ 
ದಲ್ಲಿದ್ದರೂ ಅದು ಗದ್ಯಪ್ರಾಯ ; ಗದ್ಯ ಬರುವುದು ಬಹು ಸ್ವಲ್ಪ; ಸರಳ; 
ಭಾಗವತದ ಗದ್ಯದಂತಿ ಕಷ್ಟವಲ್ಲ. ಇತಿಹಾಸವೆನ್ನಿ ಸಿಕೊಂಡರೂ ಇದರಲ್ಲಿ 
ಮಧುರವಾದ ಕಾವ್ಯರಸವೂ ಹಾಲಿನಂಥ ನೀತಿಯೂ ತುಂಬಿವೆ. ಇದು 
ದ್ರೌಪದಿಯು ಹೊತ್ತು ತಂದ ವೀರಕಲಶ.--ಆ ಒಬ್ಬ ದ್ರೌಪದಿ, ಒಬ್ಬ 
ಕೃಷ್ಣ, ಒಬ್ಬ ವಿದುರ ಸಾಕು, ವ್ಯಾಸರನ್ನು, » ಭಾರತ ಸಾಹಿತ್ಯವನ್ನು, ಭಾರ 
ತೀಯ ಸಾಹಿತ್ಯವನ್ನು ಪ್ರಪಂಚದಲ್ಲಿ ಅಜರಾಮರವಾಗಿ ಮಾಡುವುದಕ್ಕೆ. 
ಇಂಥ ಭಾರತದ ಕರ್ತೃವು ತೋಳಿತ್ತಿ "ಅಯ್ಯೋ ನನ್ನ ಮಾತನ್ನು 
ಯಾರೂ ಕೇಳುತ್ತಿಲ್ಲವಲ್ಲ!' ಎಂದು ಸಂಸಾರದ ಹಿರಿಯನಂತೆ ನೊಂದುಕೊಂಡು 
“ ಧರ್ಮಾದರ್ಥಶ್ಚ ಕಾಮಶ್ಚ ಸ ಕಿಮರ್ಥಂ ನ ಸೇವ್ಯತೇ?' ಎಂದು ಕೂಗಿ 
ಸಾರುತ್ತಾನೆ. ಇದು ಭಾರತೀಯ ಸಂಸ್ಕೃತಿಯ ತಿರುಳು.--ಭಾರತ ಸಾವಿತ್ರಿ. 


1ಜೀವನ, ೫-೮-೧೯೫೦. 


